KA/BG-GPO/2515/ WPP-47 / 2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಫೆಬ್ರವರಿ ೮, ೨೦೦೭ (ಮಾಘ ೧೯, ಶಕ ವರ್ಷ ೧೯೨೮) ಸಂಚಿಕೆ ೬ 


ಭಾಗ - ೧ 








ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾಗಿ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಇಂಧನ ಸಚಿವಾಲಯ 
ವಿಷಯ: ಪವನ ವಿದ್ಯುತ್‌ ಯೋಜನೆ ಅಭಿವೃದ್ಧಿಗಾಗಿ ಹಂಚಿಕೆ ಆದೇಶ. 
ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/08/ಎಫ್‌ಎಫ್‌ಎಂಇ(ಪಿ)ಎಲ್‌/2006/1701 ದಿನಾಂಕ: 26.7.2006. 
2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 

ಪ್ರಸ್ತಾವನೆ: 

ಓದಲಾದ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M/s Fortune Five Mineral Exports (೧) Limited ಕಂಪನಿಗೆ ಹಾಸನ, ದಕ್ಸಿಣ ಕನ್ನಡ ಮತ್ತು ಕೊಡಗು 
ಜಿಲ್ಲೆಗಳಲ್ಲಿ 4100 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಓದಲಾದ (2)ರಲ್ಲಿ ಹೇಳಿದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ: 11 ರಲ್ಲಿ ಶಿಘಾರಸಿಸ್ಸಿದ್ದರನ್ವಂಯ ಕೂಲಂಕಷವಾಗಿ ಪರಿಶೀಲಿಸಿದ್ದು ನಂತರ ಈ 
ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 317 ಎನ್‌`ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 

M/s Fortune Five Mineral Exports (೧) Limited ಕಂಪನಿಗೆ ಹಾಸನ, ದಕ್ಬಿಣ ಕನ್ನಡ ಮತ್ತು ಕೊಡಗು 
ಜಿಲ್ಲೆಗಳಲ್ಲಿ 41.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಕೆಳಗೆ ವಿವರಿಸಿರುವಂತೆ ಈ ಕೆಳಗಿನ 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ:- 
Proposed |Near by villages of 








ಭನ capacity in |the proposed area Geographical area description of the project 
MW and district. 
1 SMW Machagondana- The identified area is having higher elevation and oriented in 
(20x250kKW)| halli, Hegadihalli, NE-SW direction and situated in the fairly dense scrub and the 
Hulikal, Kallur area is covered with rocky knobs. It is covered in the following 


Hassan District. | Geographical co-ordinates: 

Latitude: 12°41’24”- 12°45'0” N 

Longitude: 76°0'0”- 76°2’44” E 

Ridge peaks: 962, 992, 979, 948, 971, 922m Amsl 




















(೧೭೭) 






































೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 
Sl. Proposed |Near by villages of 
No. capacity in |the proposed area Geographical area description of the project 
MW and district. 
2. 14MW Belur The proposed area is a mixture of independent and non- 
(28X500kKW) Basavanahalli, contiguous NW-SE oriented ridges. They are situated in 
Nirugalale, Jainkal Betta RF and it has dense scrub with mixed jungle 
Kaniveramapura, | feature. The area has several peaks and it is covered in the 
Hosakote, following Geographical co-ordinates: 
siddalingapura Latitude: 12530'56”- 12°35’'25”N 
Kodagu District | Longitude: 75°52'55”- 75°57’'34” E 
Ridge peaks: 1106, 1111,925, 1095, 846, 1084, 862, 
921,887, 942,1035, 1072 and 1049m Amsl 
3. 8MW Kudu padavu, The potential area consists of two blocks identified as A and B. 
(16X500k | Satyasalvihar, Block -A: It has NW-SE oriented non contiguous hill hock with 
Ww) Muchipadavu, cashew plantations and part of it has open scrub features with 
Malatadaka, 2 peaks is covered in the following Geographical co-ordinates: 
kallapadvu , PART-A (4MW) 
Mudambailgudda | Latitude: 12°42'6”- 12543'22' 
Dakshina Longitude: 75°3'52”- 75°6’'0” E 
Kannada District | Ridge peaks: 253m Amsl 
Block-B: It has NW-SE orientation independent hillhock with a 
single peak and can be identified as Mudambailgudda and is 
held in the following Geographical co-ordinates: 
PART-B (4MW) 
Latitude: 12°41’43”- 124217” N 
Longitude: 75°7’35”- 75°8'57” E 
Ridge peaks: 271m Amsl 
4. 4MW Viralbamba, The proposed area is consisting of 2 non contiguous circular 
(8X500kW) | Anantakatalu, hillhocks and are situated on the North and South of Kongal 
Mudnur, village and located in the Rakmba RF. The area also has 
Dakshina rocky knobs and sheet rocks and is held in the following 
Kannada District | Geographical co-ordinates: 
Latitude: 12°47’26”- 12°50’'0” N 
Longitude: 75°5'0”- 75°7’26” E 
Ridge peaks: 212, 234 and, 282mAmsl 
5. 10MW Govindagudda, The potential area is covered in two toposheets with potential 
(20xX500KW)| Kudapalatadka, area orientation mostly in EW direction It is situated in the 
588/8081, fairly dense scrub and covered with eucalyptus plantation and 
Mankude, is located in the Kalanjmale RF. It is held in the following 
Ulithadka, Geographical co-ordinates: 
Dakshina Latitude: 12°44’5”- 12°45’47” N 
Kannada District | Longitude: 75°0’'48”- 75°5’'0” E 
Ridge peaks: 277, 271, 248, 276 and 213m Amsl 
Total 41MW 
1. ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 


ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ 25,000 ದಂತೆ ವಿವರವಾದ 
ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 





ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೭೯ 





2. 


10. 


11. 


ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ 
ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ 
ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ 
ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತಕ್ಕೆ ಸಲ್ಲಿಸುವುದು. 


























5 ಮೆಗಾವ್ಯಾಟ್‌ ಗಾಳಿ ಹಾಕಬೇಕಾಗಿರುವ ಗಾಳಿ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ ಗಾಳಿ ಕಂಬ (ವಿಂಡ್‌ ಮಾಸ್ಟ್‌ಗಳ 
ಶಕ್ತಿ ವಿದ್ಯುತ್ತಿನ ಸಂಖ್ಯೆ ಸಂಖ್ಯೆ 
> 200 ಕ.ವ್ಯಾ. ನಿಂದ 300_ಕಿ.ವ್ಯಾ. 18 | 
> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 | 
> 500 ಕಿ.ವ್ಯಾ. ನಿಂದ 750 ಕಿ.ವ್ಯಾ. 12 1 
> 750 ಕ.ವ್ಯಾ. ನಿಂದ 1000 ಕಿ.ವ್ಯಾ. 8 ರಿಂದ 10 | 





ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್‌ ನಕ್ಬೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಿಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ. ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ/ಕಂದಾಯ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು 
ಪಡೆದುಕೊಳ್ಳತಕ್ಕದ್ದು. 

ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ. ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌"/ವಿದ್ಯುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 
ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸಿಮಿತವಾಗಿದೆ ಹಾಗೂ 
ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

ಪ್ರಸ್ತುತ ಹಂಚಿಕೆ ಸಮಿತಿ ಸಭೆಯಲ್ಲಿ ಶಿಫಾರಸ್ಸು ಮಾಡಿರುವ ಕಂಪನಿಗಳಿಗೆ 2006-07 ನೇ ಸಾಲಿನಲ್ಲಿ 100 ಮೆಗಾ 
ವ್ಯಾಟ್‌ಗೆ ಮೀರದಂತೆ ಸಂಬಂಧಪಟ್ಟ ವಿದ್ಯುತ್‌ ಸರಬರಾಜು ಕಂಪನಿಗಳೊಂದಿಗೆ ಮೊದಲ ಅರ್ಜಿದಾರರಿಗೆ ಆದ್ಯತೆ 
ಮೇಲೆ ವಿದ್ಯುತ್‌ ಖರೀದಿ ಒಡಂಬಡಿಕೆಯನ್ನು (ಪಿ.ಪಿ.ಎ) ಮಾಡಿಕೊಳ್ಳತಕ್ಕದ್ದು. 


. ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 


ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 


ಪಿ.ಆರ್‌. 129 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 





೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 
ವಿಷಯ: ಪವನ ವಿದ್ಯುತ್‌ ಯೋಜನೆ ಅಭಿವೃದ್ಧಿಗಾಗಿ ಹಂಚಿಕೆ ಅದೇಶ. 
ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/08/ಫಿಜಾ/2006/1703 ದಿನಾಂಕ: 26.7.2006. 
2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 


ಓದಲಾದ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M/s Fiza Developers and Inter-Trade (೧) Limited ಕಂಪನಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 
8.75 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು 
ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಓದಲಾದ (2)ರಲ್ಲಿ ಹೇಳಿದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ: 8 ರಲ್ಲಿ ಶಿಫಾರಸಿಸ್ಸಿದ್ದರನ್ವಯ ಕೂಲಂಕಷವಾಗಿ ಪರಿಶೀಲಿಸಿದ್ದು ನಂತರ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 314 ಎನ್‌"ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 

M/s Fiza Developers and Inter-Trade (೧) Limited ಕಂಪನಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 8.75 
ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಕೆಳಗೆ ವಿವರಿಸಿರುವಂತೆ ಈ ಕೆಳಗಿನ ನಿಬಂಧನೆಗೊಳಪಟ್ಟು 
ಹಂಚಿಕೆ ಮಾಡಿದೆ:- 























Proposed Near by villages 
capacity in of the proposed Geographical area description of the project 
MW area and district. 
8.75MW Hanumapur, A N-S oriented ridge is located on the SW of Chilur, and is 
(35x250kKW) | Malasandra, Kalari, | situated in the Chilur SF. Further, high raise plain is oriented in 
Hujagal, NS direction spread across NH48 and it is having open scrub 
Vajarahalli, feature covered with rocky knobs. And mostly it will be having 
Dubbikottege, agricultural activities and part of the area is also covered in the 
Solluru, Adaragi South SF. The area is held in the following Geographical 
Madagondanahalli, | co-ordinates: 
Ajjahalli Bangalore | Latitude: 13°0’- 1357'26” N 
rural District Longitude: 77°10’- 77°15 E 
Ridge peaks: 863, 896, 901, 933,926,929,908,955 and 1053m 
Amsl 
Total 8.75 MW 
1. ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 


ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ 25,000 ದಂತೆ ವಿವರವಾದ 
ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

2. ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 

3. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ 
ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ ನಕ್ಸೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ 
ಎಂಬುದನ್ನು ಖಾತರಿ ಪಡಿಸಬೇಕು. 

4. ದಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಮಕದಲ್ಲಿ ವಿವರಿಸಿರುವಂತೆ 
ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತಕ್ಕೆ ಸಲ್ಲಿಸುವುದು. 


10 ಮೀಟರ್‌ ಮತ್ತು ಹಬ್‌ ಹೈಟ್‌ 





ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೮೧ 
































5 ಮೆಗಾವ್ಯಾಟ್‌ ಗಾಳಿ ಹಾಕಬೇಕಾಗಿರುವ ಗಾಳಿ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ ಗಾಳಿ ಕಂಬ (ವಿಂಡ್‌ ಮಾಸ್ಟ್‌ಗಳ 
ಶಕ್ತಿ ವಿದ್ಯುತ್ತಿನ ಸಂಖ್ಯೆ ಸಂಖ್ಯೆ 
> 200 ಕಿ.ವ್ಯಾ. ನಿಂದ 300 ಕಿ.ವ್ಯಾ. 18 | 
> 300 ಕ.ವ್ಯಾ. ನಿಂದ 500 ಕಿ.ವ್ಯಾ. 15 | 
> 500 ಕಿ.ವ್ಯಾ. ನಿಂದ 750 ಕಿ.ವ್ಯಾ. 12 1 
> 750 ಕ.ವ್ಯಾ. ನಿಂದ 1000 ಕಿ.ವ್ಯಾ. 8 ರಿಂದ 10 | 





5... ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್ಕ ನಕ್ಟೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಿಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ /ಕಂದಾಯ 
ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ. ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌"/ವಿದ್ಯುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

9... ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 
ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸಿಮಿತವಾಗಿದೆ ಹಾಗೂ 
ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

11. ಪ್ರಸ್ತುತ ಹಂಚಿಕೆ ಸಮಿತಿ ಸಭೆಯಲ್ಲಿ ಶಿಫಾರಸ್ಸು ಮಾಡಿರುವ ಕಂಪನಿಗಳಿಗೆ 2006-07 ನೇ ಸಾಲಿನಲ್ಲಿ 100 ಮೆಗಾ 
ವ್ಯಾಟ್‌ಗೆ ಮೀರದಂತೆ ಸಂಬಂಧಪಟ್ಟ ವಿದ್ಯುತ್‌ ಸರಬರಾಜು ಕಂಪನಿಗಳೊಂದಿಗೆ ಮೊದಲ ಅರ್ಜಿದಾರರಿಗೆ ಆದ್ಯತೆ 
ಮೇಲೆ ವಿದ್ಯುತ್‌ ಖರೀದಿ ಒಡಂಬಡಿಕೆಯನ್ನು (ಪಿ.ಪಿ.ಎ) ಮಾಡಿಕೊಳ್ಳತಕ್ಕದ್ದು. 

12. ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 126 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: MIs Fortune Five Hydel Projects Private Limited ಕಂಪೆನಿಗೆ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ-ಆದೇಶ. 
ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/06/2006/693 ದಿನಾಂಕ: 25.3.2006. 
2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 
ಓದಲಾದ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M/s Fortune Five Hydel Projects Private Limited ಕಂಪೆನಿಗೆ ಚಿಕ್ಕಮಗಳೂರು ಜಿಲ್ಲೆಯ 
ನರಸಿಂಹರಾಜಪುರ ತಾಲ್ಲೂಕಿನ ಶಿರಗೊಲ ಗ್ರಾಮದ ಬಾಳೆಹೊನ್ನೂರಿನಿಂದ ಸಾಧಾರಣ 4 ಕಿ.ಮೀ. ನಲ್ಲಿ ಭದ್ರ ನದಿಗೆ 
ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಓದಲಾದ (2)ರಲ್ಲಿ ಹೇಳಿದ ಹಂಚಿಕೆ ಸಮಿತಿ ಸಭೆ ನಡವಳಿಯಲ್ಲಿ ಕಿರು 
ಜಲ ವಿದ್ಯುತ್‌ ಯೋಜನೆ ಹಂಚಿಕೆ ಪಟ್ಟಿಯ ಕ್ರಮ ಸಂಖ್ಯೆ: 6 ರಲ್ಲಿ ಶಿಫಾರಸಿಸ್ಸಿದ್ದರನ್ವಯ ಕೂಲಂಕಷವಾಗಿ ಪರಿಶೀಲಿಸಿದ್ದು 
ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 157 ಎನ್‌ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 
M/s Fortune Five Hydel Projects Private Limited ಕಂಪೆನಿಗೆ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ 
ತಾಲ್ಲೂಕಿನ ಶಿರಗೊಲ ಗ್ರಾಮದ ಬಾಳೆಹೊನ್ನೂರಿನಿಂದ ಸಾಧಾರಣ 4 ಕಿ.ಮೀ. ನಲ್ಲಿ ಭದ್ರ ನದಿಗೆ ಅಡ್ಡಲಾಗಿ 3.00 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆಯ ಅನುಮತಿ ಪಡೆಯಬೇಕೆಂದು ಹಾಗೂ ಕೆಳ ತೊರೆ ಮತ್ತು ಮೇಲ್ಲೊರೆ ಯೋಜನೆಗಳಿಗೆ ಯಾವುದೇ 
ಹಾನಿಯಾಗಬಾರದು ಎಂಬ ಷರತ್ತಿನೊಂದಿಗೆ ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 


೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





1. (ಅ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪೆನಿಯು 


ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 


(ಆ) ಅಂತಹ ಒಡಂಬಡಿಕೆಯನ್ನು ರೂ.400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

(ಇ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ.1.00 ಲಕ್ಬಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 

2 (ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟಿ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಕರ್ನಾಟಿಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಿಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು 
ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್‌ ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು 
ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಯರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5. ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6. ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 125 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಪವನ ವಿದ್ಯುತ್‌ ಯೋಜನೆ ಅಭಿವೃದ್ಧಿಗಾಗಿ ಹಂಚಿಕೆ ಅದೇಶ. 
ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/08/ಘೊರ್‌-ಇಎಫ್‌/2006/674 ದಿನಾಂಕ: 23.3.2006. 
2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 
ಓದಲಾದ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M/s Four EF Wind Power Private Limited ಕಂಪನಿಗೆ ಚಿತ್ರದುರ್ಗ ಮತ್ತು ಬೆಳಗಾಂ ಜಿಲ್ಲೆಗಳಲ್ಲಿ 17.00 
ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು 
ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಓದಲಾದ (2)ರಲ್ಲಿ ಹೇಳಿದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ: 2 ರಲ್ಲಿ ಶಿಫಾರಸಿಸ್ಸಿದ್ದರನ್ವಯ ಕೂಲಂಕಷವಾಗಿ ಪರಿಶೀಲಿಸಿದ್ದು ನಂತರ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 145 ಎನ್‌'ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 

M/s Four EF Wind Power Private Limited ಕಂಪನಿಗೆ ಚಿತ್ರದುರ್ಗ ಮತ್ತು ಬೆಳಗಾಂ ಜಿಲ್ಲೆಗಳಲ್ಲಿ 17.00 ಮೆಗಾ 

ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಕೆಳಗೆ ವಿವರಿಸಿರುವಂತೆ ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ 
ಮಾಡಿದೆ:- 






































ಭಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೮೩ 
6| Proposed Near by villages 
ಕ capacity of the proposed Geographical area description of the project 
No. ನ 
in MW area and district. 
1 2 MW Sivanakere, The identified area is located on the South-East of 
(8X 250 Kalahalu, Heggere, | Bharamsagara town and situated on the Right Hand side of 
KW) Chikka Bennuru, NH. It is a gentally elevated plain with an average elevation 
Chitradurga of about 720m. The proposed area is covered in the following 
district. Geographical co-ordinates: 
Latitude: 14°19’8”- 14°21’21”N 
Longitude: 76713'5”- 7651510” E 
Ridge peaks: 722, 718, 712m Amsl 
2 8 MW Dibbadahatti, Potential area is of high plains with an average elevation of 
(32 X 250 Nellikatte, about 700m. It is spread in North-South direction and held in- 
kW) Ajjappanahalli, between the villages Dibbadahatti and Sultanipura. Further it 
Yalagodu, is surrounded by Bidarekere, Hullehal, Nellikatte and 
Bastihalli, Hullehal, | Ajjappanahalli villages. And it is a non-forest area. The total 
Chitradurga area is covered in the following Geographical co-ordinates: 
district. Latitude: 14°21’48”- 14°26'3”N 
Longitude: 76715'0”- 76°18'11” E 
Ridge peaks: 723, 690, 707, 706, 688, 722m Amsl 
3 5 MW Arlikatti, Vantamuri, | Identified potential place is of rolling terrain type with a 
(20 X 250 | Jarakiholi, mixture of forest and non-forest features. It consists of 10 
kW) Rustumpur, peaks and spread across Arlikatti and Vantamuri villages. As 
Chilabhavi, per SOl map this area is also described as open scrub and 
Belgaum district. | dense scrub. The total area is covered in the following 
Geographical co-ordinates: 
Latitude: 16°4’'16”- 16779” N 
Longitude: 74°34’7”- 7453934” E 
Ridge peaks: 726, 761, 749, 764, 762, 737, 756, 760, 759, 
722m Amsl 
4 2 MW Guddanatti, The proposed area is located on the South of Shiltibhavi and 
Shiltibhavi, Jamnal, | situated in Reserved Forest and has a dense scrub features. 
(8 X250 Belgaum district. Further, it has 3 peaks and is held in the following 
KW) Geographical co-ordinates: 
Latitude: 16°0'0”- 16°0’51” N 
Longitude: 74°51’15”- 74954142” E 
Ridge peaks: 737, 722, 737 m Amsl 
Total 17 MW 
1. ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 


ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ 25,000 ದಂತೆ ವಿವರವಾದ 
ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

2 ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 


3. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 
ಪವನ ವೇಗದ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ 
ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 


ಮಟ್ಟದಲ್ಲಿ 


ಮೆ ಿಕ್ರೊ 


ಅಳತೆಯನ್ನು 


10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಕಾಲ ಕಾಲಕ್ಕೆ ಕರ್ನಾಟಕ 
ಮಾರ್ಗಸೂಚಿಗಳಿಗನುಗುಣವಾಗಿ 


ಮಾಡಿಕೊಳ್ಳಬೇಕು. ಅಲ್ಲದೇ, 


ಬ 


ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ 


ಮತು ಹೆಚ್ಚಿನ ವಿದ್ಧುತ್‌ ಉತ್ಪಾದನೆಯನ್ನು 
ನ ಚ p) ಬು ಬ 


ಸೇಫ್‌ ನಕ್ಸೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 


ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ 
ಎಂಬುದನ್ನು ಖಾತರಿ ಪಡಿಸಬೇಕು. 





೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





4. ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ 
ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತಕ್ಕೆ ಸಲ್ಲಿಸುವುದು. 




















5 ಮೆಗಾವ್ಯಾಟ್‌ ಗಾಳಿ ಹಾಕಬೇಕಾಗಿರುವ ಗಾಳಿ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ ಗಾಳಿ ಕಂಬ (ವಿಂಡ್‌ ಮಾಸ್ಟ್‌ಗಳ 
ಶಕ್ತಿ ವಿದ್ಯುತ್ತಿನ ಸಂಖ್ಯೆ ಸಂಖ್ಯೆ 
> 200 ಕಿ.ವ್ಯಾ. ನಿಂದ 300 ಕಿ.ವ್ಯಾ. 18 | 
> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 | 
> 500 ಕಿ.ವ್ಯಾ. ನಿಂದ 750 ಕಿ.ವ್ಯಾ. 12 1 
> 750 ಕಿ.ವ್ಯಾ. ನಿಂದ 1000 ಕಿ.ವ್ಯಾ. 8 ರಿಂದ 10 | 














5. ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್‌ ನಕ್ಟೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಿಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ /ಕಂದಾಯ 
ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌"/ವಿದ್ಯುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

9. ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 
ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸಿಮಿತವಾಗಿದೆ ಹಾಗೂ 
ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

11. ಪ್ರಸ್ತುತ ಹಂಚಿಕೆ ಸಮಿತಿ ಸಭೆಯಲ್ಲಿ ಶಿಫಾರಸ್ಸು ಮಾಡಿರುವ ಕಂಪನಿಗಳಿಗೆ 2006-07 ನೇ ಸಾಲಿನಲ್ಲಿ 100 ಮೆಗಾ 
ವ್ಯಾಟ್‌ಗೆ ಮೀರದಂತೆ ಸಂಬಂಧಪಟ್ಟ ವಿದ್ಯುತ್‌ ಸರಬರಾಜು ಕಂಪನಿಗಳೊಂದಿಗೆ ಮೊದಲ ಅರ್ಜಿದಾರರಿಗೆ ಆದ್ಯತೆ 
ಮೇಲೆ ವಿದ್ಯುತ್‌ ಖರೀದಿ ಒಡಂಬಡಿಕೆಯನ್ನು (ಪಿ.ಪಿ.ಎ) ಮಾಡಿಕೊಳ್ಳತಕ್ಕದ್ದು. 

12. ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 121 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಪವನ ವಿದ್ಯುತ್‌ ಯೋಜನೆ ಅಭಿವೃದ್ಧಿಗಾಗಿ ಹಂಚಿಕೆ ಅದೇಶ. 
ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/08/ಎಸ್‌ಪಿಪಿಪಿಎಲ್‌/2006/1721 ದಿನಾಂಕ:31.7.2006. 
2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 
ಓದಲಾದ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M/s Shivalingeswara Wind Power Project ಕಂಪನಿಗೆ ದಾವಣಗೆರೆ ಜಿಲ್ಲೆಯಲ್ಲಿ 5.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಓದಲಾದ (2)ರಲ್ಲಿ ಹೇಳಿದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ: 16 ರಲ್ಲಿ ಶಿಫಾರಸಿಸ್ಸಿದ್ದರನ್ವಂಯು ಕೂಲಂಕಷವಾಗಿ ಪರಿಶೀಲಿಸಿದ್ದು ನಂತರ ಈ ಕೆಳಗಿನಂತೆ 
ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 328 ಎನ್‌`ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 
M/s Shivalingeswara Wind Power Project ಕಂಪನಿಗೆ ದಾವಣಗೆರೆ ಜಿಲ್ಲೆಯಲ್ಲಿ 5.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈಗಾಗಲೇ ಸದರಿ ಪ್ರದೇಶದ ಆಸುಪಾಸಿನಲ್ಲಿ ಹಂಚಿಕೆಯಾಗಿರುವ ಮೆ: 


ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೮೫ 





ಸುಜ್ಲಾನ್‌ ಎನರ್ಜಿ ಲಿಮಿಟೆಡ್‌ ಕಂಪನಿಯ ಯೋಜನೆಗಳಿಗೆ ಯಾವುದೇ ಧಕ್ಕೆಯಾಗಬಾರದು ಎಂಬ ಷರತ್ತಿನೊಂದಿಗೆ ಈ 
ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ : 








Proposed Near by villages of 
capacity in the proposed area Geographical area description of the project 
MW and district. 
5 MW Ekkanahalli, Timlapur, | A NW-SE oriented non-contigous ridges are located on the 


(10x500kKW) | Chikka halivana, North-West & South-East of Koppa village and are having open 


Davanagere Disrtict. | scrub features with three peaks are held in the following 
Geographical co-ordinates: 

Latitude: 14°17’39”- 14°20'0” N 

Longitude: 75°44’19”- 75°45’30” E 

Ridge peaks: 753, 700, 684m Amsl. 














Total 5 MW 





I. 


ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ 25,000 ದಂತೆ ವಿವರವಾದ 
ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ 
ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ 
ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಠಕದಲ್ಲಿ ವಿವರಿಸಿರುವಂತೆ 
ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತಕ್ಕೆ ಸಲ್ಲಿಸುವುದು. 


























5 ಮೆಗಾವ್ಯಾಟ್‌ ಗಾಳಿ ಹಾಕಬೇಕಾಗಿರುವ ಗಾಳಿ 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ ಗಾಳಿ ಕಂಬ (ವಿಂಡ್‌ ಮಾಸ್ಟ್‌ಗಳ 
ಶಕ್ತಿ ವಿದ್ಯುತ್ತಿನ ಸಂಖ್ಯೆ ಸಂಖ್ಯೆ 
> 200 ಕಿ.ವ್ಯಾ. ನಿಂದ 300 ಕಿ.ವ್ಯಾ. 18 | 
> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 | 
> 500_ಕ.ವ್ಯಾ. ನಿಂದ 750 ಕಿ.ವ್ಯಾ. 12 1 
> 750 ಕಿ.ವ್ಯಾ. ನಿಂದ 1000 ಕಿ.ವ್ಯಾ. 8 ರಿಂದ 10 | 








ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್‌ ನಕ್ಸೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಿಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ಯ / 
ಕಂದಾಯ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 
ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಿಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ. ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌"/ವಿದ್ಯುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 





೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ 
ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸಿಮಿತವಾಗಿದೆ ಹಾಗೂ 
ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

11. ಪ್ರಸ್ತುತ ಹಂಚಿಕೆ ಸಮಿತಿ ಸಭೆಯಲ್ಲಿ ಶಿಫಾರಸ್ಸು ಮಾಡಿರುವ ಕಂಪನಿಗಳಿಗೆ 2006-07 ನೇ ಸಾಲಿನಲ್ಲಿ 100 ಮೆಗಾ 
ವ್ಯಾಟ್‌ಗೆ ಮೀರದಂತೆ ಸಂಬಂಧಪಟ್ಟ ವಿದ್ಯುತ್‌ ಸರಬರಾಜು ಕಂಪನಿಗಳೊಂದಿಗೆ ಮೊದಲ ಅರ್ಜಿದಾರರಿಗೆ ಆದ್ಯತೆ 
ಮೇಲೆ ವಿದ್ಯುತ್‌ ಖರೀದಿ ಒಡಂಬಡಿಕೆಯನ್ನು (ಪಿ.ಪಿ.ಎ) ಮಾಡಿಕೊಳ್ಳತಕ್ಕದ್ದು. 

12. ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಈ ಯೋಜನೆಯಿಂದ ಸದರಿ ಜಾಗದಲ್ಲಿ ಈಗಾಗಲೇ ಹಂಚಿಕೆಯಾಗಿರುವ ಯೋಜನೆಗಳಿಗೆ ಯಾವುದೇ ದಕ್ಕೆ/ತೊಂದರೆ 
ಆಗದಂತೆ ನೋಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 58 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 

ವಿಷಯ: MIs Atria Hydel Power Limited ಕಂಪನಿಗೆ 12.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಶೇಷಾದ್ರಿ 

ಅಯ್ಯರ್‌-2 ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ-ಆದೇಶ. 

ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 

ನಿರ್ದೇಶಕರ ಪತ್ರ ಸಂಖ್ಯೆ ಕೆಆರ್‌ಇಡಿ/06/ಶೇಷಾದ್ರಿ ಅಯ್ಯರ್‌ /2006/1646 ದಿನಾಂಕ: 

14.7.2006. 

2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 
ಓದಲಾದ (1)ರ ಪತ್ರದಲ್ಲಿ ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 

ನಿರ್ದೇಶಕರು M/s Atria Hydel Power Limited ಕಂಪನಿಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲ್ಲೂಕಿನ ಶಿವನಸಮುದ್ರಂ ಬಳಿ 
ಕಾವೇರಿ ನದಿಗೆ ಅಡ್ಡಲಾಗಿ 12.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಶೇಷಾದ್ರಿ ಅಯ್ಯರ-2 ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 
ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಓದಲಾದ (2)ರಲ್ಲಿ ಹೇಳಿದ ಹಂಚಿಕೆ 
ಸಮಿತಿ ಸಭೆ ನಡವಳಿಯಲ್ಲಿ ಕಿರು ಜಲ ವಿದ್ಯುತ್‌ ಯೋಜನೆ ಹಂಚಿಕೆ ಪಟ್ಟಿಯ ಕ್ರಮ ಸಂಖ್ಯೆ: 3 ರಲ್ಲಿ ಶಿಫಾರಸಿಸ್ಸಿದ್ದರನ್ಹಯ 
ಕೂಲಂಕಷವಾಗಿ ಪರಿಶೀಲಿಸಿದ್ದು ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 149 ಎನ್‌ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 

M/s Atria Hydel Power Limited ಕಂಪನಿಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲ್ಲೂಕಿನ ಶಿವನಸಮುದ್ರಂ ಬಳಿ 

ಕಾವೇರಿ ನದಿಗೆ ಅಡ್ಡಲಾಗಿ 12.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಶೇಷಾದ್ರಿ ಅಯ್ಯರ-2 ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 
ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅನುಮತಿ ಪಡೆಯಬೇಕೆಂದು ಹಾಗೂ ಕೆಳ 
ತೊರೆ. ಮತ್ತು ಮೇಲ್ತೊರೆ.. ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು ಎಂಬ ಷರತ್ತಿನೊಂದಿಗೆ ಈ ಕೆಳಗಿನ 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 

1. (ಅ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪೆನಿಯು 
ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 

(ಆ) ಅಂತಹ ಒಡಂಬಡಿಕೆಯನ್ನು ರೂ.400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

(ಇ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ.1.00 ಲಕ್ಬಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 

2 (ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು 
ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು 
ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 


ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೮೭ 





(ಆ) ಹಂಚಿಕೆದಾರರು ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಯರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5. ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6. ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 

8. ಈ ಯೋಜನೆಗೆ ಪ್ರಸ್ತಾವಿತ ಅಥವಾ ಸದ್ಯದಲ್ಲಿರುವ ಯಾವುದೇ ಸರ್ಕಾರಿ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಅದಕ್ಕೆ 
ಅಭಿವೃದ್ಧಿದಾರರೇ ಸಂಪೂರ್ಣ ಹೊಣೆಗಾರರು. 

9. ಯೋಜನೆಯ ಮೇಲ್ಮ್ತೊರೆಯಲ್ಲಿ ವಿ.ವಿ.ಎನ್‌.ಎಲ್‌. ಟೇಲ್‌ ರೇಸ್‌ ಬರುವುದರಿಂದ ವಿವರವಾದ ಯೋಜನಾ ವರದಿಗೆ 
ವಿ.ವಿ.ಎನ್‌.ಎಲ್‌. ನ ಅನುಮತಿ ಪಡೆಯತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 122 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 

ವಿಷಯ: M/s Paramount Power Private Limited ಕಂಪೆನಿಗೆ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 

ಕಡವಿನಕಟ್ಟೆ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ-ಆದೇಶ. 

ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 

ನಿರ್ದೇಶಕರ ಪತ್ರ ಸಂಖ್ಯೆ ಕ ಕೆಆರ್‌ಇಡಿ/06/ಕಡವಿನಕಟ್ಟೈ/2006/1671 ದಿನಾಂಕ: 17.7.2006. 
2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 

ಪ್ರಸ್ತಾವನೆ: 

ಓದಲಾದ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು M/s Paramount Power Private Limited ಕಂಪೆನಿಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲ್ಲೂಕಿನ ಹುಲ್ಲಿಕ್ಕಿ 
ಗ್ರಾಮದ ಬಳಿ ವೆಂಕಟಿಪುರ ನದಿಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಡವಿನಕಟ್ಟೆ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಓದಲಾದ (2)ರಲ್ಲಿ 
ಹೇಳಿದ ಹಂಚಿಕೆ ಸಮಿತಿ ಸಭೆ ನಡವಳಿಯಲ್ಲಿ ಕಿರು ಜಲ ವಿದ್ಯುತ್‌ ಯೋಜನೆ ಹಂಚಿಕೆ ಪಟ್ಟಿಯ ಕ್ರಮ ಸಂಖ್ಯೆ: 18 ರಲ್ಲಿ 
ಶಿಫಾರಸಿಸ್ಸಿದ್ದರನ್ಫಯ ಕೂಲಂಕಷವಾಗಿ ಪರಿಶೀಲಿಸಿದ್ದು ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 292 ಎನ್‌ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 

M/s Paramount Power Private Limited ಕಂಪೆನಿಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲ್ಲೂಕಿನ ಹುಲ್ಲಿಕ್ಕಿ 

ಗ್ರಾಮದ ಬಳಿ ವೆಂಕಟಿಪುರ ನದಿಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಡವಿನಕಟ್ಟೆ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅನುಮತಿ 
ಪಡೆಯಬೇಕೆಂದು ಹಾಗೂ ಕೆಳ ತೊರೆ ಮತ್ತು ಮೇಲ್ಲೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು ಎಂಬ 
ಷರತ್ತಿನೊಂದಿಗೆ ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 

1. (ಅ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪೆನಿಯು 
ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 

(ಆ) ಅಂತಹ ಒಡಂಬಡಿಕೆಯನ್ನು ರೂ.400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





(ಇ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ.1.00 ಲಕ್ಬಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 

2 (ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು 
ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು 
ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5. ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6. ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 

8. ಅಭಿವೃದ್ಧಿದಾರರ ಯೋಜನೆಗೆ ಉದ್ದೇಶಿತ ಸರ್ಕಾರಿ ಯೋಜನೆಗಳಾದ ನೀರಾವರಿ ಯೋಜನೆ, ಕುಡಿಯುವ ನೀರಿನ 
ಯೋಜನೆಗಳಿಂದ ಯಾವುದಾದರು ದಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ನಿರೀಕ್ಷಿಸುವಂತಿಲ್ಲ. 

8. ಕುಡಿಯುವ ನೀರಿನ ಪೂರೈಕೆಗಾಗಿ ಕಟ್ಟುತ್ತಿರುವ ಅಣೆಕಟ್ಟಿಗೆ ಯಾವುದೇ ದಕ್ಕೆಯಾಗದಂತೆ ನೋಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 04 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 

ವಿಷಯ: MIs Fortune Five Hydel Projects Private Limited ಕಂಪೆನಿಗೆ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 

ಲಕ್ಯ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ-ಆದೇಶ. 

ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 

ನಿರ್ದೇಶಕರ ಪತ್ರ ಸಂಖ್ಯೆ ಕೆಆರ್‌ಇಡಿ/06/ಲಾಕ್ಯ/2006/1750 ದಿನಾಂಕ: 2.8.2006. 
2) ದಿನಾಂಕ: 3.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 

ಓದಲಾದ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 

ನಿರ್ದೇಶಕರು M/s Fortune Five Hydel Projects Private Limited ಕಂಪೆನಿಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ 
ತಾಲ್ಲೂಕಿನ ಮಲ್ಲೇಶ್ವರ ಗ್ರಾಮದ ಬಳಿ ಲಕ್ಯ ಹೊಳೆಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಲಕ್ಯ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಓದಲಾದ 
(2)ರಲ್ಲಿ ಹೇಳಿದ ಹಂಚಿಕೆ ಸಮಿತಿ ಸಭೆ ನಡವಳಿಯಲ್ಲಿ ಕಿರು ಜಲ ವಿದ್ಯುತ್‌ ಯೋಜನೆ ಹಂಚಿಕೆ ಪಟ್ಟಿಯ ಕ್ರಮ ಸಂಖ್ಯೆ: 30 
ರಲ್ಲಿ ಶಿಫಾರಸಿಸ್ಸಿದ್ದರನ್ವಯ ಕೂಲಂಕಷವಾಗಿ ಪರಿಶೀಲಿಸಿದ್ದು ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 342 ಎನ್‌ಸಿಇ 2006, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2006 

M/s Fortune Five Hydel Projects Private Limited ಕಂಪೆನಿಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ 

ತಾಲ್ಲೂಕಿನ ಮಲ್ಲೇಶ್ವರ ಗ್ರಾಮದ ಬಳಿ ಲಕ್ಯ ಹೊಳೆಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಲಕ್ಯ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಜಲ ಸಂಪನ್ಮೂಲ ಇಲಾಖೆ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅನುಮತಿ 
ಪಡೆಯಬೇಕೆಂದು ಹಾಗೂ ಕೆಳ ತೊರೆ ಮತ್ತು ಮೇಲ್ಲೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು ಎಂಬ 
ಷರತ್ತಿನೊಂದಿಗೆ ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೮೯ 





1. (ಅ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪೆನಿಯು 
ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 

(ಆ) ಅಂತಹ ಒಡಂಬಡಿಕೆಯನ್ನು ರೂ.400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

(ಇ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ.1.00 ಲಕ್ಬಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 

2 (ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟಿ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು 
ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು 
ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಯರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5. ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6. ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 131 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಎಸ್‌.ಎನ್‌. ಅಶೋಕ್‌, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಬೆಮಲ್‌, ಕಮಪೂರ್ತಲ 
(ಪಂಜಾಬ್‌)-ಪ್ರಸ್ತುತ ಮಾನ್ಯ ಉಪ ಮುಖ್ಯ ಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಇವರ ಗುತ್ತಿಗೆ 
ಆಧಾರದ ನೇಮಕಾತಿಯ ಷರತ್ತು ಹಾಗೂ ನಿಬಂಧನೆಗಳು. 
ಓದಲಾಗಿದೆ: ಅಧಿಸೂಚನೆ ಸಂಖ್ಯೆ: ಸಿಆಸುಇ 215 ಸಅಸೇ 2006, ದಿನಾಂಕ: 28.10.2006. 
ಪ್ರಸ್ತಾವನೆ: 

ಮೇಲೆ ಓದಲಾದ ಅಧಿಸೂಚನೆಯಲ್ಲಿ ಶ್ರೀ ಎಸ್‌.ಎನ್‌.ಅಶೋಕ್‌, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಬೆಮಲ್‌, 
ಕಮೂರ್ತಲ (ಪಂಜಾಬ್‌) ಇವರನ್ನು ದಿನಾಂಕ: 01.06.2006 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ 
ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳ ನಿಯಮ 15(0(ಎ) ರನ್ವಯ ಮಾನ್ಯ ಉಪ ಮುಖ್ಯಮಂತ್ರಿಯವರ 
ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದೆ. ಅಧಿಕಾರಿಯವರ ಗುತ್ತಿಗೆ ಆಧಾರದ 
ನೇಮಕಾತಿಯ ನಿಬಂಧನೆ ಹಾಗೂ ಷರತ್ತುಗಳನ್ನು ನಿಗದಿಪಡಿಸುವ ಅಗತ್ಯತೆಯನ್ನು ಮನಗಂಡು ಕೆಳಕಂಡಂತೆ 
ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 215 ಸಅಸೇ 2006, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌ 2006 

ಮಾನ್ಯ ಉಪ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ 

ನೇಮಕಾತಿ) ನಿಯಮಗಳ ನಿಯಮ 15(0(ಎ) ರನ್ವಯ ಗುತ್ತಿಗೆ. ಆಧಾರದ ಮೇಲೆ ನೇಮಕಗೊಂಡಿರುವ ಶ್ರೀ 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ಎಸ್‌.ಎನ್‌.ಅಶೋಕ್‌ ರವರ ಗುತ್ತಿಗೆ ಆಧಾರದ ನೇಮಕಾತಿಯ ನಿಬಂಧನೆ ಹಾಗೂ ಷರತ್ತುಗಳನ್ನು ಈ ಆದೇಶದ 
ಅನುಬಂಧದಲ್ಲಿ ವಿವರಿಸಲಾಗಿದೆ. 

ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ 7 ದಿನಗಳ ಒಳಗಾಗಿ 50.00 (ಐವತ್ತು) ರೂಪಾಯಿಗಳ ಮೌಲ್ಯದ 
ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ 
ರೀತಿಯಲ್ಲಿ ಸದರಿ ನೌಕರರು ಬರೆದುಕೊಡತಕ್ಕದ್ದು. 

ಸದರಿ ಸರ್ಕಾರದ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 2174 ವೆಚ್ಚ-5/2006, ದಿನಾಂಕ: 
12.12.2006 ರಲ್ಲಿ ನೀಡಿರುವ ಸಹಮತಿಯನ್ವಂರು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 31 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ANNEXURE GOVERNMENT ORDER No. DPAR 215 SGO 2006, Dated: 23.12.2006 

Sri S.N. Ashok is appointed on contract basis on the following terms and conditions:- 

1. PERIOD: 
The period of contract of Shri S.N.Ashok, Assitant General Manager, BEML is for the period to be 
co-terminus with the office of the Deputy Chief Minister or so long as the service of Shri S.N.Ashok 
are required in the said office, whichever is earlier. 

2. COMMENCEMENT AND END OF CONTRACT: 
The contract shall commence on the date on which the official takes charge of the post under the 
Government and ends on the date on which he hands over charge of the post under the 
Government. 

3. PAY & OTHER ALLOWANCES: 
During the period of contract, Shri S.N.Ashok, Assistant General Manager, BEML shall be entitled to 
pay including DA/HRA/CCA admissible to him in his Parent Organisation. He shall be entitled to 
special pay admissible to the post in the office of Deputy Chief Minister. However he shall not be 
entitled to any other deputation or foreign service allowance. He will also not be eligible for special 
allowances like lunch allowance/overtime allowance/bonus/Ex-gratia etc., attached to the post or 
attached to the parent organization. 

4. LEAVE RULES: 
He will be governed by the leave Rules applicable to him in his parent organisation. 

5. LEAVE SALARY CONTRIBUTION: 
The Government shall pay Leave Salary contribution as per parent organization. 

6. P.F.CONTRIBUTIONS: 
12% of basic pay plus D.A. shall be deducted from salary of the employees every month and 
remitted to BEML together with employer's contribution at 12% of basic pay plus D.A. 

7. CRUTUITY FUND CONTRIBUTION: 
Government shall pay contribution towards service gratuity at the rate of 15 days salary for every 
completed year of service on contract. 

8. MEDICAL CONCESSION: 
The official shall be entitled to the medical attendance as per the Karnataka Government Servants 
(Medical Attendance) Rules 1963. 

9. He shall perform the functions of Officer on Special duty and attend to all work entrusted to him from 
time to time by the said establishment. 

10. He shall perform his duties diligently and he shall maintain strict secrecy in respect of official 
information which he comes to know in the course of his duties. 

11. He shall be liable to reimburse to Government all the losses which the Government may sustain due 
to misconduct of any sort on his part. 

H.R. NAGENDRA 
P.R. 31 Under Secretary to Government, DPAR (Services-2). 


ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೯೧ 





ಒಳಾಡಳಿತ ಸಚಿವಾಲಯ 
ತಿದ್ದುಪಡಿ ಸಂಖ್ಯೆ: ಒಇ 23 ಪೊಸಿಪ 2004, ಬೆಂಗಳೂರು, ದಿನಾಂಕ: 3ನೇ ಜನವರಿ 2006 
ಸರ್ಕಾರದ ಆದೇಶ ಸಂಖ್ಯೆ; ಒಇ 23 ಪೊಸಿಪ 2004, ದಿನಾಂಕ: 11.12.2006ರ ಆದೇಶದ ಭಾಗದಲ್ಲಿ 
"ಶ್ರೀ ಎಸ್‌.ಟಿ.ರಮೇಶ್‌, ಐ.ಪಿ.ಎಸ್‌. ಎ.ಡಿ.ಜಿ.ಪಿ. ಮತ್ತು ಡಿ.ಜಿ. ಪ್ರಿಸನ್ಸ್‌, ಬೆಂಗಳೂರು" ಎಂಬುದರ ಬದಲಾಗಿ 
"ಶ್ರೀ ಎಸ್‌.ಟಿ.ರಮೇಶ್‌, ಐ.ಪಿ.ಎಸ್‌. ಎ.ಡಿ.ಜಿ.ಪಿ. ಮತ್ತು ಐ.ಜಿ.ಪಿ. ಪ್ರಿಸನ್ಸ್‌, ಬೆಂಗಳೂರು" ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 37 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 
ಆರ್ಥಿಕ ಸಚಿವಾಲಯ 
ವಿಷಯ: ಸಮೂಹ-ಬಿ ವೃಂದದ ವಾಣಿಜ್ಯ ತೆರಿಗೆ ಅಧಿಕಾರಿ ಟ್ರೈನಿಂಗ್‌ ರಿಸರ್ವ್‌ (raining Reserve) 
ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1) ಕರ್ನಾಟಿಕ ಲೋಕ ಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ: ಇ(1)41/2005-06/ಪಿಎಸ್‌ಸಿ, 
ದಿನಾಂಕ: 4.5.2006. 
2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಇ 90 ವಾತೆಸಿ 2006, ದಿನಾಂಕ: 26.6.2006. 
ಪ್ರಸ್ತಾವನೆ: 
ಕರ್ನಾಟಿಕ ಲೋಕ ಸೇವಾ ಆಯೋಗವು ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (1)ರ ಅಧಿಸೂಚನೆಯಲ್ಲಿ 2005ನೇ 
ಸಾಲಿಗಾಗಿ ಗ್ರೂಪ್‌ "ಬ" ಗೆಜೆಟೆಡ್‌ ಪ್ರೊಬೇಷನರ್ಸ್‌ ಆಯ್ಕೆ ಪಟ್ಟಿಯನ್ನು ಕಳಿಸಿದ್ದು, ಅದರಲ್ಲಿ 13 ಜನ ವಾಣಿಜ್ಯ ತೆರಿಗೆ 
ಅಧಿಕಾರಿ ವೃಂದದ ಪರೀಕ್ಬಾರ್ಥ ಅಭ್ಯರ್ಥಿಗಳು ಇರುತ್ತಾರೆ. 
ಕರ್ನಾಟಕ ಲೋಕ ಸೇವಾ ಆಯೋಗದ ಅಧಿಸೂಚನೆ ದಿನಾಂಕ: 4.5.2006, ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ 
(1) ರನ್ವಯ ಸರ್ಕಾರವು 13 ಮಂದಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನು ನೇಮಕಾತಿ ಮಾಡಿ ವಾಣಿಜ್ಯ ತೆರಿಗೆ ಇಲಾಖೆಗೆ 
ಕಳುಹಿಸಲಾಗಿದೆ. ನೇರ ನೇಮಕಾತಿ ಕೋಟಾದಡಿ ಬರುವ ಈ ಎಲ್ಲಾ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದಂದಿನಿಂದ ಎರಡು 
ವರ್ಷಗಳ ಕಾಲ ಪರೀಕ್ಬಾರ್ಥ ಅವಧಿಯಲ್ಲಿರುತ್ತಾರೆ. ಎರಡು ವರ್ಷಗಳು ಪರೀಕ್ಬಾರ್ಥ ಅವಧಿಯಲ್ಲಿ ಇಲಾಖೆಯು ರೂಪಿಸಿದ 
ತರಬೇತಿ ಯೋಜನೆ ಪ್ರಕಾರ ವಾಣಿಜ್ಯ ತೆರಿಗೆಗಳ ಇಲಾಖೆಯ ವಿವಿಧ ಭಾಗಗಳಲ್ಲಿ ಇವರುಗಳು ತರಬೇತಿಯನ್ನು 
ಪಡೆಯಬೇಕಾಗುತ್ತದೆ. ತರಬೇತಿ ಪಡೆದ ನಂತರದಲ್ಲಿಯೇ ಈ ಅಧಿಕಾರಿಗಳು ಇಲಾಖೆಯಲ್ಲಿನ ಹುದ್ದೆಗಳನ್ನು ಸ್ವತಂತ್ರವಾಗಿ 
ನಿರ್ವಹಿಸಲು ಸಾಧ್ಯವಾಗುತ್ತದೆ. ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ (2)ರ ಅಧಿಸೂಚನೆಯನ್ವಯ ವಾಣಿಜ್ಯ ತೆರಿಗೆ 
ಅಧಿಕಾರಿಗಳ ಹುದ್ದೆಗೆ ನೇಮಕವಾಗಿರುವ ಎಲ್ಲಾ ಅಭ್ಯರ್ಥಿಗಳು ತರಬೇತಿಯಲ್ಲಿರುತ್ತಾರೆ. ಇವರನ್ನು ಯಾವುದೇ ನಿರ್ದಿಷ್ಟ 
ಹುದ್ದೆಗೆ ನೇಮಕಾತಿ ಮಾಡದೆ ಇರುವುದರಿಂದ ಇವರಿಗೆ ವೇತನ ಮತ್ತು ಭತ್ಯೆಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. 
ಆದ್ದರಿಂದ ಎರಡು ವರ್ಷಗಳ ಅವಧಿಗೆ 13 ಟ್ರೈನಿಂಗ್‌ ರಿಸರ್ವ್‌ (18171೧0 Reserve) ಹುದ್ದೆಗಳನ್ನು ಸೃಜಿಸಲು 
ನಿರ್ಧರಿಸಲಾಗಿದೆ. 
ಆದುದರಿಂದ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಆಇ 90 ವಾತೆಸಿ 2006, ಬೆಂಗಳೂರು, ದಿನಾಂಕ: 3ನೇ ಜನವರಿ 2007 
ಪ್ರಸ್ತಾವನೆಯಲ್ಲಿ ಹೇಳಿರುವ ಕಾರಣಗಳಿಂದ ಸರ್ಕಾರವು, ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆ ಅಧಿಕಾರಿ 
ವೃಂದದಲ್ಲಿ ದಿನಾಂಕ: 26.06.2006 ರಿಂದ ಜಾರಿಗೆ ಬರುವಂತೆ 13 ಟ್ರೈನಿಂಗ್‌ ರಿಸರ್ವ್‌ (Training Reserve) ಹುದ್ದೆಗಳನ್ನು 
ಎರಡು ವರ್ಷಗಳ ಅವಧಿಗೆ ಸೃಜಿಸಲಾಗಿದೆ. 
ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ: ೯0 40 SRS 68, ದಿನಾಂಕ: 14.05.1968 ರಲ್ಲಿ ಇಲಾಖಾ ಮುಖ್ಯಸ್ಥರಿಗೆ 
ದತ್ತವಾದ ಅಧಿಕಾರದನ್ವಯ ಈ ಆದೇಶವನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮೆಹಬೂಬ್‌ ಖಾನ್‌ 
ಪಿ.ಆರ್‌. 38 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಆರ್ಥಿಕ ಇಲಾಖೆ (ವಾ.ತೆ-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀಮತಿ ಉಮಾ ಮಹಾದೇವನ್‌, ಐ.ಎ.ಎಸ್‌. ರವರ ಕಡ್ಡಾಯ ನಿರೀಕ್ಬಣಾ ಅವಧಿ ಕುರಿತು. 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ/445/ಎಸ್‌ಎಎಸ್‌/2006, ದಿನಾಂಕ: 16.10.2006. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ/581/ಎಸ್‌ಎಎಸ್‌/2006, ದಿನಾಂಕ: 01.12.2006. 
3) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ/111/ಎಸ್‌ಎಎಸ್‌/2006, ದಿನಾಂಕ: 28.11.2006. 
ಪ್ರಸ್ತಾವನೆ: 
ಶ್ರೀಮತಿ ಉಮಾ ಮಹದೇವನ್‌, ಐ.ಎ.ಎಸ್‌. (ಕೆ.ಎನ್‌.92) ಇವರು ಕೇಂದ್ರ ನಿಯೋಜನೆಯು ದಿನಾಂಕ: 
18.04.2006 ರಂದು ಮುಕ್ತಾಯಗೊಂಡ ನಂತರ, ಸೇರುವಿಕೆ ಕಾಲವನ್ನು ಉಪಯೋಗಿಸಿಕೊಂಡು ದಿನಾಂಕ: 29.04.2006 ರಂದು 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ಕರ್ನಾಟಿಕ ರಾಜ್ಯ ಸರ್ಕಾರದಲ್ಲಿ ಕರ್ತವ್ಯಕ್ಕೆ ಹಾಜರಾತಿ ಸಲ್ಲಿಸಿದ್ದಾರೆ. ತದ ನಂತರ ಅವರು ಮೇಲೆ ಕ್ರ.ಸಂ. 1 ಮತ್ತು 2 ರಲ್ಲಿ 
ಓದಲಾದ ಅಧಿಸೂಚನೆಗೆ ಅನುಸಾರವಾಗಿ ದಿನಾಂಕ: 01.09.2006 ರಿಂದ 30.11.2006 ರವರೆಗೆ ಗಳಿಕೆ ರಜೆಯನ್ನು 
ಉಪಯೋಗಿಸಿಕೊಂಡಿದ್ದಾರೆ. ನಂತರ ಮೇಲೆ ಕ್ರಮ ಸಂಖ್ಯೆ: 3 ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯ ಮೇರೆಗೆ ಶ್ರೀಮತಿ 
ಉಮಾ ಮಹಾದೇವನ್‌, ಐ.ಎ.ಎಸ್‌., Member Secretary, TIFR Endowment Fund, Tata Institute of 
Fundamental Research, Mumbai ಇವರು. ದಿನಾಂಕ: 04.12.2006 ರಿಂದ ಈ ಹುದ್ದೆಯಲ್ಲಿ ಅಧಿಕಾರ 
ವಹಿಸಿಕೊಂಡಿರುತ್ತಾರೆ. ಅವರು ದಿನಾಂಕ: 01.12.2006 ರಿಂದ 03.12.2006 ರವರೆಗೆ ಸೇರುವಿಕೆ ಕಾಲವನ್ನು 
ಉಪಯೋಗಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಆದ್ದರಿಂದ ದಿನಾಂಕ: 29.04.2006 ರಿಂದ 31.08.2006 ರವರೆಗೆ ನೇಮಕಾತಿ 
ನಿರೀಕೃಣೆಯಲ್ಲಿ ಕಳೆದ ಅವಧಿಯನ್ನು ಸಕ್ರಮಗೊಳಿಸುವ ನಿಟ್ಟಿನಲ್ಲಿ ಸೂಕ್ತ ಆದೇಶ ಹೊರಡಿಸುವುದು ಅಗತ್ಯವಿದೆ. ಆದ್ದರಿಂದ 
ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 581 ಸೆಅಸೆ 2006, ಬೆಂಗಳೂರು, ದಿನಾಂಕ: 5ನೇ ಜನವರಿ 2007 
ಶ್ರೀಮತಿ ಉಮಾ ಮಹಾದೇವನ್‌, ಐ.ಎ.ಎಸ್‌. ಇವರು ದಿನಾಂಕ: 29.04.2006 ರಿಂದ 31.08.2006 ರವರೆವಿಗೆ 
(ಉದಿಸೇ) ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಗಳ ನಿಯಮ 8(15(ಎಫ್‌)ನ ಮೇರೆಗೆ ಕಡ್ಡಾಯ 
ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಿದೆ ಮತ್ತು ದಿನಾಂಕ: 01.12.2006 ರಿಂದ 03.12.2006 ರವರೆಗೆ ಕಳೆದ 
ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 78ರ ಮೇರೆಗೆ ಸೇರುವಿಕೆಯ ಕಾಲ ಎಂದು ಪರಿಗಣಿಸಿದೆ. 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 ದಿನಾಂಕ: 10.7.1996 ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಯವರಿಗೆ ನೀಡಲಾದ ವಿತ್ತಾಧಿಕಾರದಾನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 45 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ: 2006-07ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಹಾಯಾನುಧಾನ 
ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಲಾ 20 ಎಲ್‌ಎಡಿ 2006, ದಿನಾಂಕ: 03.07.2006. 
2) ಸರ್ಕಾರಿ ಆದೇಶ ಸಂಖ್ಯೆ: ಲಾ 20 ಎಲ್‌ಎಡಿ 2006, ದಿನಾಂಕ: 29.09.2006. 
3) ಪತ್ರ ಸಂಖ್ಯೆ: ಕರಾಕಾಸೇಪ್ರಾ 22 ಬಜೆಟ್‌ 2006-07, ದಿನಾಂಕ: 17.10.2006. 
ಪ್ರಸ್ತಾವನೆ: 
ಕರ್ನಾಟಿಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವಿವಿಧ ಕಾರ್ಯಕ್ರಮಗಳಿಗೆ 2006-07ನೇ ಸಾಲಿನಲ್ಲಿ 
ರೂ.110.24 ಲಕ್ಷಗಳ ಮೊತ್ತದ ಆಯವ್ಯಯ ಒದಗಿಸಿಕೊಳ್ಳಲಾಗಿದ್ದು, ಈ ಮೊತ್ತದಲ್ಲಿ ಮೇಲೆ (1) ಮತ್ತು (2) ರಲ್ಲಿ 
ಓದಲಾದ ಆದೇಶಗಳಲ್ಲಿ ಒಟ್ಟು ರೂ.56.00 ಲಕ್ಸಗಳನ್ನು ಬಿಡುಗಡೆ ಮಾಡಲಾಗಿತ್ತು. 
ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರು ಮೇಲೆ (3) ರಲ್ಲಿ ಓದಲಾದ 
ಪತ್ರ ಬರೆಯುತ್ತಾ, ಉಳಿದ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆ ಪರಿಶೀಲಿಸಿ ಸರ್ಕಾರ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಲಾ 20 ಎಲ್‌ಎಡಿ 2006, ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್‌ 2006 
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ 2006-07ನೇ ಸಾಲಿನಲ್ಲಿ ಅಂತಿಮ ಕಂತಾಗಿ ರೂ.54.24 
ಲಕ್ಸಗಳ ಮೊತ್ತದ (ರೂಪಾಯಿ ಐವತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರಗಳನ್ನು ಮಾತ್ರ) ಸಹಾಯಾನುಧಾನವನ್ನು ಈ ಕೆಳಗಿನ 
ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ:- 
*  ಯೋಚಿತ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಿರುವುದರ ವರದಿ ಸಲ್ಲಿಸುವುದು. 
* ಪ್ರಸ್ತುತ ಸಾಲಿಗೆ ಬಿಡುಗಡೆ ಮಾಡಿರುವ ಸಹಾಯಾನುಧಾನವನ್ನು ವಿನಿಯೋಗಿಸಿಕೊಂಡಿರುವ ಕುರಿತಂತೆ 
ಈ ಸಂಬಂಧದ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2235-60-200-5-01-(101-ಸಹಾಂಖಾನುಧಾನ) ಇದರಡಿ 


ಇದಕ್ಕೆ ಆರ್ಥಿಕ ಇಲಾಖೆ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ: ಆಇ 101 ವೆಚ್ಚ-7:06, ದಿನಾಂಕ: 26.12.2006 ರಲ್ಲಿ 
ಪಡೆಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಶಿವಾನಂದ 
ಪಿ.ಆರ್‌. 49 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೯೩ 





INFRASTRUCTURE DEVELOPMENT SECRETARIAT 
CORRIGENDUM 
No. IDD 80 DIA 2006, Bangalore, Dated: 3rd January 2007 
Subject: Release of funds for fencing up of land retained by Gok abutting the BIAP Site. 
Read: G.0.No. IDD 80 DIA 2006, dated: 20.12.2006. 
PREAMBLE: 


The Head of Account "5465-01-190-2-07-211" appearing in para No.(3) of the order portion of the 
Government Order referred above shall be substituted and read as the Head of Account "5465-01-190-2- 
07-051". 

By Order and in the name of the Governor of Karnataka, 
N. MANJULA GEETHA 
P.R.46 Under Secretary to Government, 
Infrastructure Development Department. 
ಶಿಕ್ಟಣ ಸಚಿವಾಲಯ 
ವಿಷಯ: 2006-07ನೇ ಶೈಕ್ಟಣಿಕ ಸಾಲಿಗೆ ಅಫಜಲಪೂರದ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘದ ಶಿಕ್ಬಣ 
ಕಾಲೇಜಿನ ವಿದ್ಯಾರ್ಥಿ ಪ್ರಮಾಣ ನಿರ್ಧರಣೆ. 
ಉಲ್ಲೇಖ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 182 ಯುಜಿವಿ 2004, ದಿನಾಂಕ: 07.03.2005. 


2) NCTE ಪ್ರಾದೇಶಿಕ ನಿರ್ದೇಶಕರ ಪತ್ರ ಸಂಖ್ಯೆ: ್ವF.SRO/NCTE/B.Ed/2005-06/6574, 
ದಿನಾಂಕ: 21ನೇ ಜೂನ್‌ 2006. 
3) ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರ ಪತ್ರ ಸಂಖ್ಯೆ: 
ಬಿ.ಎಡ್‌ /ಅನುಮತಿಗಾಗಿ/2006-07/02, ದಿನಾಂಕ: 26.06.2006. 
ಪೀಠಿಕೆ: 

1) ಸರ್ಕಾರಿ/ವಿಶ್ವವಿದ್ಯಾಲಯ/ಅನುದಾನಿತ/ಖಾಸಗಿ ಶಿಕಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ 
ಬಿ.ಇಡಿ/ಬಿ.ಪಿ.ಎಡ್‌. ಕೋರ್ನಿನ ವಿದ್ಯಾರ್ಥಿ ಪ್ರಮಾಣವನ್ನು ಪ್ರತಿ ಶೈಕ್ಟಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌.ಸಿ.ಟಿ.ಇ. 
ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್‌ಸಿಟಿಜ ಮಂಜೂರು ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು. 
ಅಧಿನಿಯಮದ 59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ಬಿ.ಇಡಿ. ಕೋರ್ಸುಗಳಿಗೆ 
ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (1) ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಅಫಜಲಪೂರದ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘದ 
ಶಿಕ್ಟಣ ಕಾಲೇಜಿಗೆ ಬಿ.ಎಡ್‌. ಕೋರ್ಸನ್ನು 100 (ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಪ್ರಾರಂಭಿಸಲು ನಿರಾಕ್ಟೇಪಣಾ 
ಪತ್ರವನ್ನು ನೀಡಲಾಗಿತ್ತು. ಉಲ್ಲೇಖ (2) ರಲ್ಲಿರುವ ದಿನಾಂಕ: 21.06.2006ರ ಆದೇಶದಲ್ಲಿ ಎನ್‌ಸಿಟಿಬಂಯು ಸದರಿ ಕಾಲೇಜಿನ 
ಬಿ.ಎಡ್‌. ಕೋರ್ಸಿಗೆ 2006-07ನೇ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು) ವಿದ್ಯಾರ್ಥಿ ಪ್ರಮಾಣದೊಂದಿಗೆ 
ಅನುಮೋದನೆ ನೀಡಿದ್ದು, ಉಲ್ಲೇಖ (3) ರಲ್ಲಿರುವ ದಿನಾಂಕ: 26.06.2006ರ ಪತ್ರದಲ್ಲಿ ಸದರಿ ಸಂಘದ ಕಾರ್ಯನಿರ್ವಾಹಕ 
ನಿರ್ದೇಶಕರು ಅಫಜಲಪೂರದ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘದ ಶಿಕ್ಬಣ ಕಾಲೇಜು ಈ ಸಂಸ್ಥೆಗೆ ಬಿ.ಎಡ್‌. 
ಕೋರ್ಸನ್ನು 100 ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. ಅದರಂತೆ 
ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 170 ಯುಜಿವಿ 2006, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌ 2006 

3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ 18ನೇ ಉಪ 
ಪ್ರಕರಣದೊಂದಿಗೆ ಓದಲಾದ ಕರ್ನಾಟಕ ಬಿ.ಎಡ್‌. ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ 
ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಫಜಲಪೂರದ ಶ್ರೀ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘದ ಶಿಕ್ಬಣ 
ಕಾಲೇಜಿಗೆ ಬಿ.ಎಡ್‌. ಕೋರ್ಸಿಗೆ 2006-07ನೇ ಶೈಕ್ಟಣಿಕ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು) ವಿದ್ಯಾರ್ಥಿ 
ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ಜಾಪಾಲಿ 
ಪಿ.ಆರ್‌. 50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕಣ ಇಲಾಖೆ (ವಿಶ್ವವಿದ್ಯಾಲಯಗಳು). 


೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ಸಹಕಾರ ಸಚಿವಾಲಯ 
ವಿಷಯ: ಕಾರ್ಕಳ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮಂಜೂರಾದ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ/115/ಎಂಆರ್‌ಇ/95, ದಿನಾಂಕ: 10.11.1997. 
2) ಸರ್ಕಾರದ ಆದೇಶ ಸಂಖ್ಯೆ: ಸಇ/306/ಮಾಇಸೇ/2005, ದಿನಾಂಕ: 21.08.2006. 
3) ಹೆಚ್ಚುವರಿ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರುರವರ ಪತ್ರ ಸಂಖ್ಯೆ: ಕೃಮಾಇ/ 
281/ಸಿಬ್ಬಂದಿ-1(ಸಿ)/06, ದಿನಾಂಕ: 26.09.2006. 
ಪ್ರಸ್ತಾವನೆ: 
ಕೃಷಿ ಮಾರಾಟಿ ಇಲಾಖೆಯು ದಿನಾಂಕ: 26.09.2006ರ ಪ್ರಸ್ತಾವನೆಯಲ್ಲಿ ಮೇಲೆ ಓದಲಾದ ಕ್ರಮಾಂಕ (1) ರಲ್ಲಿನ 
ಆದೇಶಾನುಸಾರ ಕಾರ್ಕಳ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಒಟ್ಟು 8 ಹುದ್ದೆಗಳನ್ನು ಸೃಷ್ಟಿಸಿ ಸರ್ಕಾರದ ಮಂಜೂರಾತಿ 
ನೀಡಲಾಗಿತ್ತು. ತದನಂತರ, ಸದರಿ ಹುದ್ದೆಗಳನ್ನು ವಿವಿಧ ಆದೇಶಗಳ ಮೂಲಕ ಕಾಲಕಾಲಕ್ಕೆ ತಾತ್ಕಾಲಿಕವಾಗಿ 
ಮುಂದುವರೆಸಲಾಗಿತ್ತು. ಮೇಲೆ ಓದಲಾದ (2) ರಲ್ಲಿನ ದಿನಾಂಕ: 21.08.2006ರ ಆದೇಶದಲ್ಲಿ ಸದರಿ ಹುದ್ದೆಗಳ 
ಅವಧಿಯನ್ನು ದಿನಾಂಕ: 31.10.2006 ರವರೆಗೆ ವಿಸ್ತರಿಸಿ ಮಂಜೂರಾತಿ ನೀಡಲಾಗಿತ್ತು. ಸದರಿ ಹುದ್ದೆಗಳನ್ನು ದಿನಾಂಕ: 
01.11.2006 ರಿಂದ ಖಾಯಂಗೊಳಿಸಲು ಅಥವಾ ಖಾಯಂಗೊಳಿಸುವ ಪ್ರಕ್ರಿಯೆ ವಿಳಂಬವಾದಲ್ಲಿ ಪುನಃ 2 ವರ್ಷಗಳ ಅವಧಿಗೆ 
ಮುಂದುವರೆಸಲು ಕೃಷಿ ಮಾರಾಟ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರು ಪ್ರಸ್ತಾಪಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಇ 334 ಮಾಇಸೇ 2006, ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಂದಾಗಿ, ಕಾರ್ಕಳ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮಂಜೂರಾದ ಈ 
ಕೆಳಕಂಡ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ದಿನಾಂಕ: 01.11.2006 ರಿಂದ 31.10.2007 ರವರೆವಿಗೆ ಮುಂದುವರಿಸಲು ಸರ್ಕಾರದ 


ಮಂಜೂರಾತಿ ನೀಡಲಾಗಿದೆ:- 
ಕ. 


aL 





ಹುದ್ದೆಗಳ ಪದನಾಮ ಹುದ್ದೆಗಳ ಸಂಖ್ಯೆ 
ಕಾರ್ಯದರ್ಶಿ 1 
ಸಹಾಯಕ ಕಾರ್ಯದರ್ಶಿ 
ಆಂತರಿಕ ಲೆಕ್ಕ ಪರಿಶೋಧಕರು 
ಲೆಕ್ಕಿಗ 
ಬೆರಳಚ್ಚು ಗಾರರು 
ವಾಹನ ಚಾಲಕರು 
ಸಿಪಾಯಿ 


© 























AN HM APH VM =a 

















o0olvVl|= | =| =m ಉರ | 


ಒಟ್ಟು 
ಈ ಬಗ್ಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ ಸಂಖ್ಯೆ: "3475-ಇತರೆ ಸಾಮಾನ್ಯ ಆರ್ಥಿಕ ಸೇವೆಗಳು-107- 
ಮಾರುಕಟ್ಟೆ ಕ್ರಮಪಡಿಸುವಿಕೆ-02-ಮಾರುಕಟ್ಟೆ ಸಮಿತಿಗಳು (ಉಯೋಜನೇತರ)"ರ ಅಡಿಯಲ್ಲಿ ಭರಿಸುವುದು. 
ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಅವಧಿಕೃತ ಟಿಪ್ಪಣಿ ಸಂಖ್ಯೆ: ಸಇ/400/ಅಂಅಸ/2006, ದಿನಾಂಕ: 
24.11.2006 ಮತ್ತು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ/01/ಟಿಎಫ್‌ಟಿ/96, ದಿನಾಂಕ: 10.07.1996 ರಲ್ಲಿ ಇಲಾಖಾ 


ಕಾರ್ಯದರ್ಶಿಗಳಿಗೆ ಆರ್ಥಿಕ ಇಲಾಖೆ ನೀಡಲಾಗಿರುವ ಆರ್ಥಿಕ ಪ್ರತ್ಯಾಧಿಕಾರದ ಮೇರೆಗೆ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಸಾಂಬಶಿವಂ 
ಪಿ.ಆರ್‌. 52 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ವಿಷಯ: ಲಿಂಗಸಗೂರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮಂಜೂರಾದ ಹುದ್ದೆಗಳನ್ನು ಮುಂದುವರೆಸುವ 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ/86/ಎಂಎಂಡಿ/90, ದಿನಾಂಕ: 23.09.1993. 
2) ಸರ್ಕಾರದ ಆದೇಶ ಸಂಖ್ಯೆ: ಸಇ/224/ಮಾಇಸೇ/2005, ದಿನಾಂಕ: 16.05.2006. 
3) ಹೆಚ್ಚುವರಿ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರುರವರ ಪತ್ರ ಸಂಖ್ಯೆ: ಕೃಮಾಇ/ 
274/ನಿಬ್ಬಂದಿ-1(ಸಿ)/06, ದಿನಾಂಕ: 26.09.2006. 





ಪ್ರಸ್ತಾವನೆ: 

ಕೃಷಿ ಮಾರಾಟ ಇಲಾಖೆಯು ದಿನಾಂಕ: 20.09.2006ರ ಪ್ರಸ್ತಾವನೆಯಲ್ಲಿ ಮೇಲೆ ಓದಲಾದ ಕ್ರಮಾಂಕ (1) ರಲ್ಲಿನ 
ಆದೇಶಾನುಸಾರ ಲಿಂಗಸಗೂರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಒಟ್ಟು 8 ಹುದ್ದೆಗಳನ್ನು ಸೃಷ್ಟಿಸಿ ಸರ್ಕಾರದ 
ಮಂಜೂರಾತಿ ನೀಡಲಾಗಿತ್ತು. ತದನಂತರ, ಸದರಿ ಹುದ್ದೆಗಳನ್ನು ವಿವಿಧ ಆದೇಶಗಳ ಮೂಲಕ ಕಾಲಕಾಲಕ್ಕೆ ತಾತ್ಕಾಲಿಕವಾಗಿ 
ಮುಂದುವರೆಸಲಾಗಿತ್ತು. ಮೇಲೆ ಓದಲಾದ (2) ರಲ್ಲಿನ ದಿನಾಂಕ: 16.05.2006ರ ಆದೇಶದಲ್ಲಿ ಸದರಿ ಹುದ್ದೆಗಳ 
ಅವಧಿಯನ್ನು ದಿನಾಂಕ: 31.10.2006 ರವರೆಗೆ ವಿಸ್ತರಿಸಿ ಮಂಜೂರಾತಿ ನೀಡಲಾಗಿತ್ತು. ಸದರಿ ಹುದ್ದೆಗಳನ್ನು ದಿನಾಂಕ: 


01.11.2006 ರಿಂದ ಖಾಯಂಗೊಳಿಸಲು ಅಥವಾ ಖಾಯಂಗೊಳಿಸುವ ಪ್ರಕ್ರಿಯ ವಿಳಂಬವಾದಲ್ಲಿ ಪುನಃ 2 ವರ್ಷಗಳ ಅವಧಿಗೆ 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೯೫ 





ಮುಂದುವರೆಸಲು ಕೃಷಿ ಮಾರಾಟ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರು ಪ್ರಸ್ತಾಪಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಇ 335 ಮಾಇಸೇ 2006, ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಂದಾಗಿ, ಲಿಂಗಸಗೂರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮಂಜೂರಾದ 
ಈ ಕೆಳಕಂಡ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ದಿನಾಂಕ: 01.11.2006 ರಿಂದ 31.10.2007 ರವರೆವಿಣಗೆ ಮುಂದುವರಿಸಲು 
ಸರ್ಕಾರದ ಮಂಜೂರಾತಿ ನೀಡಲಾಗಿದೆ;- 



































ಕ್ರ.ಸಂ. ಹುದ್ದೆಗಳ ಪದನಾಮ ಹುದ್ದೆಗಳ ಸಂಖ್ಯೆ 
1 ಕಾರ್ಯದರ್ಶಿ 1 
2 ಲೆಕ್ಕಿಗರು 1 
3 ದ್ವಿತೀಯ ದರ್ಜೆ ಸಹಾಯಕರು 2 
4 ಬೆರಳಚ್ಚುಗಾರರು 1 
5 ಮಾರುಕಟ್ಟೆ ಮೇಲ್ವಿಚಾರಕರು ದರ್ಜೆ-3 3 
ಒಟ್ಟು 8 





ಇದಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ ಸಂಖ್ಯೆ: "3475- ಇತರೆ ಸಾಮಾನ್ಯ ಆರ್ಥಿಕ ಸೇವೆಗಳು-107-ಮಾರುಕಟ್ಟೆ 
ಕ್ರಮಪಡಿಸುವಿಕೆ-02-ಮಾರುಕಟ್ಟೆ ಸಮಿತಿಗಳು (ಯೋಜನೇತರ)"ರ ಅಡಿಯಲ್ಲಿ ಭರಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಅವಧಿಕೃತ ಟಿಪ್ಪಣಿ ಸಂಖ್ಯೆ: ಸಇ/400/ಅಂಅಸ/2006, ದಿನಾಂಕ: 
24.11.2006 ಮತ್ತು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ/01/ಟಿಎಫ್‌ಟಿ/96, ದಿನಾಂಕ: 10.07.1996 ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಆರ್ಥಿಕ ಇಲಾಖೆ ನೀಡಲಾಗಿರುವ ಆರ್ಥಿಕ ಪ್ರತ್ಯಾಧಿಕಾರದ ಮೇರೆಗೆ ಹೊಡಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಾಂಬಶಿವಂ 
ಪಿ.ಆರ್‌. 53 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ: ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ 
ನೇಮಕಗೊಂಡ ವೈದ್ಯರ ಸೇವೆಯನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 141 ಪಿಐಎಂ 2006, ದಿನಾಂಕ: 16.03.2005. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 70 ಪಿಐಎಂ 2004, ದಿನಾಂಕ: 02.02.2006. 
3) ನಿರ್ದೇಶಕರು, ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ (ಆಯುಷ್‌) ಇಲಾಖೆ ಇವರ 
ಪತ್ರ ಸಂಖ್ಯೆ: ಭಾವೈಪ:19:ಸಿ(4)2005-06, ದಿನಾಂಕ: 05.07.2005 ಮತ್ತು 31.08.2000. 
ಪ್ರಸ್ತಾವನೆ: 

ಮೇಲೆ ಕ್ರ.ಸಂ. (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಭಾರತೀಯ ವೈದ್ಯಪದ್ಧತಿ ಮತ್ತು ಹೋಮಿಯೋಪತಿ 
ಇಲಾಖೆಯ ವಿವಿಧ ಪದ್ಧತಿಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 162 ವೈದ್ಯರುಗಳನ್ನು ದಿನಾಂಕ: 
17.11.2002 ರಿಂದ ಎರಡು ವರ್ಷಗಳ ಅವಧಿಗೆ ಅಥವಾ ಈ ಹುದ್ದೆಯನ್ನು ಕ್ರಮಬದ್ಧವಾಗಿ ತುಂಬುವವರೆಗೆ ಇದರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 

ಮೇಲೆ ಕ್ರ.ಸಂ.(2) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ 90 ಗುತ್ತಿಗೆ ವೈದ್ಯರನ್ನು ಸರ್ಕಾರಿ ಸೇವೆಯಲ್ಲಿ 
ವಿಲೀನಗೊಳಿಸಲಾಗಿದೆ. 

ಮೇಲೆ ಕ್ರ.ಸಂ. (3) ರಲ್ಲಿ ಓದಲಾದ ನಿರ್ದೇಶಕರ ಪತ್ರದಲ್ಲಿ 9 ಗುತ್ತಿಗೆ ವೈದ್ಯರು ವಿಶೇಷ ನೇಮಕಾತಿ ಹಾಗೂ 
ಬ್ಯಾಕ್‌ಲಾಗ್‌ ಹುದ್ದೆಗಳ ನೇಮಕಾತಿಯಲ್ಲಿ ಆಯ್ಕೆಯಾಗಿ ಈ ಹುದ್ದೆಗಳಿಂದ ಬಿಡುಗಡೆ ಹೊಂದಿರುವುದರಿಂದ ಪ್ರಸ್ತುತ 63 
ಗುತ್ತಿಗೆ ವೈದ್ಯರುಗಳು (ಅನುಬಂಧದಲ್ಲಿರುವ) ಕಾರ್ಯನಿರ್ವಹಿಸುತ್ತಿದ್ದು, ಇವರುಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವುದರಿಂದ ಚಿಕಿತ್ಸಾಲಯಕ್ಕೆ ಬರುವ ರೋಗಿಗಳ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಇವರನ್ನು ದಿನಾಂಕ: 
17.11.2004 ರಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಕರ್ನಾಟಿಕ ಲೋಕ ಸೇವಾ ಆಯೋಗದಿಂದ ಕ್ರಮಬದ್ಧವಾಗಿ ಈ 
ಹುದ್ದೆಗಳನ್ನು ತುಂಬುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸುವಂತೆ ಕೋರಿರುತ್ತಾರೆ. 
ಸರ್ಕಾರವು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 376 ಪಿಐಎಂ 2005, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆಯಲ್ಲಿ 
ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಪದ್ಧತಿಗಳಲ್ಲಿ ನೇಮಕಗೊಂಡ 
ಗುತ್ತಿಗೆ ವೈದ್ಯರುಗಳ 5 ವರ್ಷಗಳ ಸೇವೆಯನ್ನು ಪೂರ್ಣಗೊಳ್ಳದೆ 63 ಗುತ್ತಿಗೆ ವೈದ್ಯರುಗಳ (ಅನುಬಂಧ ಲಗತ್ತಿಸಿದೆ) 


೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ಸೇವೆಯನ್ನು ದಿನಾಂಕ: 17.11.2004 ರಿಂದ ಎರಡು ವರ್ಷದ ಅವಧಿಗೆ ಅಥವಾ ಈ ಹುದ್ದೆಗಳನ್ನು ಕ್ರಮಬದ್ಧವಾಗಿ 
ತುಂಬುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ (ಸೇವಾನಿಯಮಗಳು-1) ಇವರ ಟಿಪ್ಪಣಿ 
ಸಂಖ್ಯೆ: ಸಿಆಸುಇ/435/ಸೇನಿವಿ/2006, ದಿನಾಂಕ: 21.10.2006 ರಲ್ಲಿ ನೀಡಿರುವ ಸಹಮತಿಯನ್ವಂಯು ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 




















































































































ANNEXURE 
DEPARTMENT OF AYUSH - LIST OF CONTRACT DOCTORS 
Sl. Name of the Doctors Govt. Order No. and Date Date of Duty 
No. Report 
1 | Dr. Eranna HFW/134/PIM/2001, Dt: 11.07.2001 29.08.2001 
2 | Dr. Suchitra ಎಲೆ 27.08.2001 
3 | Dr. Nirupama M.K. ಎಲೆ 29.08.2001 
4 |Dr.K. Kumar HFW/16/PIM/2001, Dt: 27.08.2001 27.09.2001 
5 | Dr. Reshma Faharna ಎಲೆ 27.09.2001 
6 | Dr. Shashidhar Yellappa HFW/04/PIM/2001, Dt: 16.08.2001 28.08.2001 
Makkalageri 

7 | Dr. Galagali Sanjeeva Mohan ಎಲೆ 30.08.2001 
8 (ದಿ. yogesh M. Madagavkar ಎಲೆ 03.09.2001 
9 | Dr. Santosh 78680811 HFW/190/PIM/2001, Dt: 29.08.2001 17.09.2001 
10 | Dr. Mangala HFW/632/PIM/2000, Dt: 16.08.2001 26.09.2001 
11 | Dr. Bheemana Gowda Savajji ಎಲೆ 28.09.2001 
12 | Dr. Arundathi ಎಲೆ 29.09.2001 
13 | Dr. Asha ೮೧೩೧೮/೩೧೩೧ HFW/362/PIM/2000, Dt: 17.08.2001 05.09.2001 
14 | Dr. Somashekar ಎಲೆ 19.09.2001 
15 | Dr. Vaishali HFW/497/PIM/2000, Dt: 31.08.2001 01.10.2001 
16 | Dr. Ananda HFW/144/PIM/2000, Dt: 30.10.2001 17.11.2001 
17 | Dr. A.S. Pushpalatha HFW/63/PIM/2000, Dt: 09.11.2001 18.11.2001 
18 | Dr. S. Nagaraj ಎಲೆ 18.11.2001 
19 | Dr. Hema 0. ಎಲೆ 19.11.2001 
20 | Dr. MV. Rashmi HFW/134/PIM/2001, Dt: 13.03.2001 04.03.2002 
21 | Dr. Komala N. ಎಲೆ 19.03.2002 
22 | ದಿ. Krishnaprasad ಎಲೆ 24.03.2002 
23 | Dr. Shobha HFW/40/PIM/2000, Dt: 02.04.2002 10.04.2002 
24 | Dr. K.G. Ganesh Bhat HFW/127/PIM/2000, Dt: 11.04.2002 24.07.2002 
25 | Dr.1.V. Hemalatha -- 24.04.2002 
26 | Dr. Sujatha L. Shetty -- 04.05.2002 
27 | Dr. L.R. Gowtham ಎಲೆ 24.04.2002 
28 | Dr. Aravind ಎಲೆ 04.05.2002 
29 | Dr. Parashuram L. Devaragudda ಎಲೆ 26.04.2002 
30 | Dr. Shalini D. ಎಲೆ 24.04.2002 
31 | Dr. Basavaraju R. Thalawar ಎಲೆ 04.05.2002 
32 | Dr. Pitominos HFW/360/PIM/2000, Dt: 15.05.2002 30.05.2002 
33 | Dr. B.M. Lokapur 30.05.2002 
34 | Dr. R. Dinesh HFW/63/PIM/2000, Dt: 17.06.2002 26.06.2002 








ಬಾಗ - ೧ 


ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ 


೧೯೭೩ 

















































































































Sl. Name of the Doctors Govt. Order No. and Date Date of Duty 
No. Report 
35 | Dr. Vittal K. Nayak 25.06.2002 
36 | Dr. M.T. Shobhadevi HFW/40/PIM/2000, Dt: 18.06.2002 26.06.2002 
37 | Dr. Sudhakar HFW/497/PIM/2000, Dt: 23.07.2002 07.08.2002 
38 | Dr. Arathi C. Hiremath HFW/632/PIM/2002, Dt: 09.03.2002 07.10.2002 
39 | Dr. Murali Siddanagowda 07.10.2002 
40 | Dr. Yogeshwar Gowda 26.10.2002 
41 | Dr. K. Varaprasad 07.10.2002 
42 | Dr. K. Ramija Begaum 05.10.2002 
43 | Dr. B.S. Sarala Devi 07.10.2002 
44 | Dr. Madhuri Devi HFW/632/PIM/2002, Dt: 03.09.2002 02.12.2002 
45 | Dr. Prahalladha ೧.1, HFW/185/PIM/2000, Dt: 16.11.2002 27.12.2002 
46 | Dr. K. Prapulla HFW/208/PIM/2000, Dt: 16.11.2002 23.12.2002 
47 | Dr. Shankarappa Darbi HFW/556/PIM/2000, Dt: 16.11.2002 20.12.2002 
48 | Dr. S.N. Padashetty 20.12.2002 
49 | Dr. Vijaya Malkappa Thontapur HFW/4/PIM/2001, Dt: 15.03.2002 20.04.2002 
50 | Dr. Booju Pemu Pujari HFW/3104/PIM/2001, Dt: 22.02.2002 03.04.2002 
51 | Dr. Roopa Hemanth Bhat HFW/4/PIM/2001, Dt: 02.01.2003 14.01.2003 
52 | Dr. Sridhar E. Barakar HFW/40/PIM/2001, Dt: 19.06.2003 03.07.2003 
53 | Dr. Vijayalakshmi 03.07.2003 
HOMOEOPATHY 
54 | Dr. Abdul Rajakh HFW/527/PIM/2000, Dt: 31.07.2001 01.09.2001 
55 | Dr. Nabesab Badighav 01.09.2001 
56 | Dr. S.S. Ramdurga HFW/632/PIM/2000, Dt: 16.08.2001 20.09.2001 
57 | Dr. Girish Pashupathy Math HFW/360/PIM/2000, Dt: 29.09.2001 12.10.2001 
58 | Dr. Sanjay Kulkarni HFW/190/PIM/2001, Dt: 01.07.2002 25.07.2002 
59 | Dr. Roopa Reddy 23.07.2002 
60 | Dr. Rameshchandra HFW/632/PIM/2000, Dt: 03.09.2002 05.10.2002 
UNANI 
61 | Dr. Syed Jainulla Abidin HFW/497/PIM/2000, Dt: 31.07.2002 17.08.2002 
62 | Dr. Kathija Begaum 17.08.2002 
63 | Dr. Roopashree 
S.N. KRISHNAKUMAR 
Under Secretary to Government, 
P.R. 54 Health & Family Welfare Department, (1 M ಐ), 


ಕಂದಾಯ ಸಚಿವಾಲಯ 


ಸುತ್ತೋಲೆ ಸಂಖ್ಯೆ: ಆರ್‌ಡಿ 479 ಟಿಆರ್‌ಎಂ 2006, ಬೆಂಗಳೂರು, ದಿನಾಂಕ: 21ನೇ ಡಿಸೆಂಬರ್‌ 2006 
ವಿಷಯ: ಭೂ ಕಂದಾಯ ಮನ್ನಾ ಮಾಡಿರುವ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 





ಕರ್ನಾಟಕ ವಿಧಾನ ಮಂಡಲದ ಅಧೀನ ಶಾಸನ ರಚನಾ ಸಮಿತಿಯು ತನ್ನ 27ನೇ ವರದಿಯಲ್ಲಿ ಭೂ ಕಂದಾಯ 
ಮನ್ನಾ ಮಾಡಿರುವ ಕುರಿತಂತೆ ಮಾಹಿತಿಯನ್ನು ಆಯಾಯ ಜಿಲ್ಲಾ ಕಛೇರಿ ಹಾಗೂ ತಾಲ್ಲೂಕು ಕಛೇರಿಗಳಲ್ಲಿ ಮತ್ತು 
ಚಾವಡಿಗಳಲ್ಲಿ ತಪ್ಪದೇ ಪ್ರಕಟಿಸಬೇಕೆಂದು, ಈ ರೀತಿ ಮಾಡುವುದರಿಂದ ರೈತರಿಗೆ ತಿಳುವಳಿಕೆ ಮೂಡುವುದರ ಜೊತೆಗೆ 
ಅವರಿಗೆ ಅನುಕೂಲವಾಗುತ್ತದೆ ಎಂದು ಶಿಫಾರಸ್ಸು ಮಾಡಿರುತ್ತದೆ. 

ಆದ್ದರಿಂದ ಭೂ ಕಂದಾಯ ಮನ್ನಾ ಕುರಿತಂತೆ ರಾಜ್ಯದ ಎಲ್ಲಾ ರೈತರಿಗೆ ತಿಳುವಳಿಕೆ ಮೂಡಿಸಲು, ಭೂ ಕಂದಾಯ 


ಮನ್ನಾ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಆಯಾಯ ಜಿಲ್ಲೆಯ ಜಿಲ್ಲಾ ಕಛೇರಿ, ತಾಲ್ಲೂಕಿನ ತಾಲ್ಲೂಕು ಕಛೇರಿಗಳಲ್ಲಿ ಮತ್ತು 


ಗ್ರಾಮ ಪಂಚಾಯಿತಿಗಳ ಚಾವಡಿಗಳಲ್ಲಿ ತಪ್ಪದೇ ಪ್ರಕಟಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ. 
ಎಸ್‌.ಎಂ. ಜಾಮ್‌ದಾರ್‌ 


ಪಿ.ಆರ್‌. 55 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಂರು ಇಲಾಖೆ. 


೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ಕಂದಾಯ ಸಚಿವಾಲಯ 
ವಿಷಯ: ಶ್ರೀ ಸಿ.ಎಂ. ಹಿರೇಮಠ್‌, ತಹಶೀಲ್ದಾರ್‌, ಸಿಂಧನೂರು, ಇವರನ್ನು ಈ ಹಿಂದೆ ರೋಣ ತಾಲ್ಲೂಕು 
ತಹಶೀಲ್ದಾರರಾಗಿದ್ದಾಣ ಮಾಡಿದ ಕರ್ತವ್ಯ ಲೋಪಕ್ಕಾಗಿ ಮಾಡಿದ್ದ ಅಮಾನತ್ತು ಆದೇಶವನ್ನು 
ತೆರವುಗೊಳಿಸಿ ಮನಃ ಸ್ಥಳ ನಿಯುಕ್ತಿಗೊಳಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 56 ಎಡಿಇ 2006, ದಿನಾಂಕ: 31.08.2006. 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ: 31.08.2006ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಸಿ.ಎಂ. ಹಿರೇಮಠ್‌, ತಹಶೀಲ್ದಾರ್‌, 
ಸಿಂಧನೂರ್‌ ತಾಲ್ಲೂಕು, ರಾಯಚೂರು ಜಿಲ್ಲೆ, ಇವರು ಈ ಹಿಂದೆ ಗದಗ್‌ ಜಿಲ್ಲಾ ರೋಣ ತಾಲ್ಲೂಕು ತಹಶೀಲ್ದಾರರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ಮೇಲಿನ ಕರ್ತವ್ಯ ಲೋಪದ ಆರೋಪದ ಹಿನ್ನಲೆಯಲ್ಲಿ ಇವರ ವಿರುದ್ಧ ಇಲಾಖಾ 
ವಿಚಾರಣೆ ಹೂಡುವುದನ್ನು ಬಾಕಿ ಇರಿಸಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿ 1957ರ ನಿಯಮ 10(1)(ಡಿ) ರಡಿಯಲ್ಲಿ ಸದರಿ ಆದೇಶದಲ್ಲಿ ತಿಳಿಸಿರುವ ಕಾರಣಗಳಿಗಾಗಿ ಸದರಿಯವರನ್ನು 
ಸೇವೆಯಿಂದ ಅಮಾನತ್ತುಗೊಳಿಸಲಾಗಿತ್ತು. 
ಈ ವಿಷಯವನ್ನು ಪುನರ್‌ ಅವಲೋಕಿಸಿ, ಅವರನ್ನು ಕೂಡಲೇ ಜಾರಿಗೆ ಬರುವಂತೆ ಅಮಾನತ್ತಿನಿಂದ 
ಬಿಡುಗಡೆಗೊಳಿಸಲು ಸರ್ಕಾರವು ನಿರ್ಧರಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 56 ಎಡಿಇ 2006, ಬೆಂಗಳೂರು, ದಿನಾಂಕ: 3ನೇ ಜನವರಿ 2007 
ಶ್ರೀ ಸಿ.ಎಂ. ಹಿರೇಮಠ್‌, ತಹಶೀಲ್ದಾರ್‌, ಸಿಂಧನೂರು ತಾಲ್ಲೂಕು ಹಾಗೂ ಹಿಂದಿನ ತಹಶೀಲ್ದಾರ್‌, ರೋಣ 
ತಾಲ್ಲೂಕು ಗದಗ್‌ ಜಿಲ್ಲೆ, ಇವರನ್ನು 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳ ನಿಯಮ 10(5)(ಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಅವರ ವಿರುದ್ಧದ 
ಇಲಾಖಾ ವಿಚಾರಣೆಯನ್ನು ಬಾಕಿಯಿಟ್ಟು ಕೂಡಲೇ ಜಾರಿಗೆ ಬರುವಂತೆ ಅವರನ್ನು ಅಮಾನತ್ತಿನಿಂದ ಬಿಡುಗಡೆಗೊಳಿಸಿದೆ. 
ಶ್ರೀ ಪಿ.ಎಂ. ಹಿರೇಮಠ್‌, ತಹಶೀಲ್ದಾರ್‌, ಸಿಂಧನೂರು ತಾಲ್ಲೂಕು, ಇವರನ್ನು ಚುನಾವಣಾ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಗದಗ್‌ ಜಿಲ್ಲೆ ಇಲ್ಲಿನ ಖಾಲಿ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 56 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 
ಸಹಕಾರ ಸಚಿವಾಲಯ 
ವಿಷಯ: ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ಕ್ಕೆ ತಿದ್ದುಪಡಿ ಮಾಡುವ ಬಗ್ಗೆ ರಚಿಸಿರುವ 
ಪರಿಶೀಲನಾ ಸಮಿತಿಯ ವೆಚ್ಚ ಭರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ 112 ಸಿಎಲ್‌ಎಂ 2005, ದಿನಾಂಕ: 27.05.2005. 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ 112 ಸಿಎಲ್‌ಎಂ 2005, ದಿನಾಂಕ: 14.09.2005. 
3) ಸಹಕಾರ ಸಂಘಗಳ/ನಿಬಂಧಕರ ಪತ್ರ ಸಂಖ್ಯೆ: ಎಲ್‌ಎಸ್‌ಎಸ್‌/26/ಟಿಎಫ್‌/2005-06, ದಿನಾಂಕ: 
24.07.2006 ಮತ್ತು ದಿನಾಂಕ: 28.08.2000. 
ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ಆದೇಶದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅದಿನಿಯಮ 1959 ಅನ್ನು ಮತ್ತಷ್ಟು 
ತಿದ್ದುಪಡಿ ಮಾಡುವ ಸಲುವಾಗಿ ಶ್ರೀ ಬಿ.ಎಸ್‌. ವಿಶ್ವನಾಥನ್‌ ಅವರ ಅಧ್ಯಕ್ಸತೆಯಲ್ಲಿ ತ್ರಿಸದಸ್ಯ ಸಮಿತಿಯನ್ನು ರಚಿಸಿ ಸದರಿ 
ಸಮಿತಿಗೆ ಸಹಕಾರ ಸಂಘಗಳ ನಿಬಂಧಕರನ್ನು ಕಾರ್ಯದರ್ಶಿಯಾಗಿ ನೇಮಿಸಲಾಗಿರುತ್ತದೆ. ಮೇಲೆ ಓದಲಾದ (2)ರ 
ಆದೇಶದಲ್ಲಿ ಸದರಿ ಸಮಿತಿಯ ಅವಧಿಯನ್ನು ದಿನಾಂಕ: 31.12.2005 ರವರೆಗೆ ವಿಸ್ತರಿಸಲಾಗಿರುತ್ತದೆ. ಆ ನಂತರ ಸದರಿ 
ಸಮಿತಿಯು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. ಮೇಲೆ ಓದಲಾದ (3)ರ ಪತ್ರದಲ್ಲಿ ಸದರಿ ಸಮಿತಿಯ ಸದಸ್ಯರಿಗೆ 
ಪ್ರಯಾಣ ಭತ್ಯೆ, ದಿನಭತ್ಯೆ ಮತ್ತು ಆಸೀನ ಶುಲ್ಕಗಳನ್ನು ಕೊಡಲು ಹಾಗೂ ಸಮಿತಿಯ ಕಾರ್ಯನಿರ್ವಹಣೆಗೆ ಬೇಕಾದ 
ಸಿಬ್ಬಂದಿ ಸಹಾಯ, ಲೇಖನ ಸಾಮಾಗ್ರಿಗಳು ಇತ್ಯಾದಿ ವೆಚ್ಚಗಳನ್ನು ಭರಿಸಲು ರೂ.4,32,117/- ಗಳ ಅನುದಾನ ಬಿಡುಗಡೆ 
ಮಾಡಲು ಕೋರಿರುತ್ತಾರೆ. 
ಸಹಕಾರ ಸಂಘಗಳ ನಿಬಂಧಕರ ಪ್ರಸ್ತಾವವನ್ನು ಕೂಲಂಕುಶವಾಗಿ ಪರಿಗಣಿಸಿ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ 179 ಸಿಎಲ್‌ಎಂ 2006, ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959ಕ್ಕೆ ತಿದ್ದುಪಡಿ ಮಾಡುವ ಬಗ್ಗೆ ನೇಮಿಸಿದ್ದ ತ್ರಿಸದಸ್ಯ ಪರಿಶೀಲನಾ ಸಮಿತಿಯ ಆಡಳಿತಾತ್ಮಕ ವೆಚ್ಚಗಳನ್ನು ಭರಿಸಲು 
ಅನುಕೂಲವಾಗುವಂತೆ ರೂ.4,32,117-00 (ನಾಲ್ಕು ಲಕ್ಬದ ಮೂವತ್ತೆರಡು ಸಾವಿರದ ಒಂದುನೂರ ಹದಿನೇಳು 
ರೂಪಾಯಿಗಳು ಮಾತ್ರ) ಗಳ ಅನುದಾನವನ್ನು ಬಿಡುಗಡೆ ಮಾಡಿದೆ. 


ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೧೯೯ 





ಈ ವೆಚ್ಚವನ್ನು 2006-07ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯದ ಲೆಕ್ಕಶೀರ್ಷಿಕೆ "2425-00-001-0-01-051 
(ಯೋಜನೇತರ) ಸಾಮಾನ್ಯ ವೆಚ್ಚಗಳು" ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ) ಸಹಕಾರ ಸಂಘಗಳ 
ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ ಸಂದಾಯ ರಸೀದಿಯ ಮೂಲಕ ಸಂಘಗಳ ನಿಬಂಧಕರು, ಬೆಂಗಳೂರು 
ಇವರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ವೆಚ್ಚ-2 ಮತ್ತು 4ರ ಟಿಪ್ಪಣಿ ಸಂಖ್ಯೆ: ಆಇ-655-ವೆಚ್ಚ-2 ದಿನಾಂಕ: 
11.12.2006 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾ ಚಾರಿ 
ಪಿ.ಆರ್‌. 61 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 

ಶಿಕ್ಟಣ ಸಚಿವಾಲಯ 
ತಿದ್ದುಪಡಿ ಆದೇಶ 

ಸಂಖ್ಯೆ: ಇಡಿ 214 ಟಿಇಸಿ 2006, ಬೆಂಗಳೂರು, ದಿನಾಂಕ: 3ನೇ ಜನವರಿ 2007 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 214 ಟಿಸಿ 2006, ದಿನಾಂಕ: 17.11.2006ರ ಆದೇಶದ ಪ್ರಸ್ತಾವನೆ ಭಾಗದಲ್ಲಿ 
(ಕ್ರಮ ಸಂಖ್ಯೆ 2) ರಲ್ಲಿ ಹಾಗೂ ಆದೇಶದ ಭಾಗದಲ್ಲಿ ಕ್ರಮ ಸಂಖ್ಯೆ 2 ರಲ್ಲಿ ನಮೂದಿಸಿರುವ "ಡಾ: ಗೋಪಾಲಕೃಷ್ಣ," 
ಪ್ರಾಂಶುಪಾಲರು, ಯುನಿವರ್ಸಿಟ ವಿಶ್ವೇಶ್ವರಯ್ಯ ಕಾಲೇಜ್‌ ಆಫ್‌ ಇಂಜಿನಿಯರಿಂಗ್‌, ಬೆಂಗಳೂರು ಎಂಬುದರ ಬದಲಾಗಿ "ಡಾ: 
ಗೋವಿಂದರಾಜು," ಪ್ರಾಂಶುಪಾಲರು, ಯುನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್‌ ಆಫ್‌ ಇಂಜಿನಿಯರಿಂಗ್‌, ಬೆಂಗಳೂರು ಎಂದು 
ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ಮಂಜುನಾಥ್‌ 
ಪಿ.ಆರ್‌. 65 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕಣ ಇಲಾಖೆ (ತಾಂತ್ರಿಕ ಶಿಕ್ಪಣ). 

ವಿಷಯ: 2006-07ನೇ ಶೈಕ್ಟಣಿಕ ಸಾಲಿಗೆ ಬೆಂಗಳೂರಿನ ತಿರುಮಲ ಎಜುಕೇಷನಲ್‌ ಟ್ರಸ್ಟ್‌ನ ಶ್ರೀ ವೆಂಕಟೇಶ್ವರ 

ಕಾಲೇಜ್‌ ಆಫ್‌ ಎಜುಕೇಷನ್‌ಗೆ ವಿದ್ಯಾರ್ಥಿ ಪ್ರಮಾಣ ನಿರ್ಧರಣೆ. 

ಉಲ್ಲೇಖ: 1) ದಿನಾಂಕ: 20.02.2004ರ ಸಂಖ್ಯೆ: ಇಡಿ 268 ಯುಆರ್‌ಸಿ 2004ರ ಸರ್ಕಾರಿ ಆದೇಶ. 

2) ದಿನಾಂಕ: 28.06.2006, ಸಂಖ್ಯೆ: F.SRO/NCTE/B.Ed/2005-06/6616ರ NCTE ಪ್ರಾದೇಶಿಕ 
ನಿರ್ದೇಶಕರ ಪತ್ರ. 
3) ದಿನಾಂಕ: 31.10.2006ರ ಕಾರ್ಯದರ್ಶಿ, ತಿರುಮಲ ಎಜುಕೇಷನಲ್‌ ಟ್ರಸ್ಟ್‌, ಶಿವಾಜಿನಗರ, 
ಬೆಂಗಳೂರು ಇವರ ಪತ್ರ. 
ಪೀಠಿಕೆ: 

1) ಸರ್ಕಾರಿ/ವಿಶ್ವವಿದ್ಯಾಲಯ/ಅನುದಾನಿತ/ಖಾಸಗಿ ಶಿಕಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಜ.ಇಡಿ/ 
ಬಿ.ಪಿ.ಎಡ್‌. ಕೋರ್ಸಿನ ವಿದ್ಯಾರ್ಥಿ ಪ್ರಮಾಣವನ್ನು ಪ್ರತಿ ಶೈಕ್ಟಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌.ಸಿ.ಟಿ.ಇ. ಅಧಿನಿಯಮ 
1993ರ 14ನೇ ಪ್ರಕರಣದಡಿ ಎನ್‌ಸಿಟಿಜ ಮಂಜೂರು ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು. ಅಧಿನಿಯಮದ 
59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ಬಿ.ಇಡಿ. ಕೋರ್ಸುಗಳಿಗೆ ವಿದ್ಯಾರ್ಥಿಗಳ 
ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು ನಿಗದಿಪಡಿಸುತ್ತದೆ. 

2) ಉಲ್ಲೇಖ (1) ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರಿನ ತಿರುಮಲ ಎಜುಕೇಷನಲ್‌ ಟ್ರಸ್ಟ್‌ನ 
ಶ್ರೀ ವೆಂಕಟೇಶ್ವರ ಕಾಲೇಜ್‌ ಆಫ್‌ ಎಜುಕೇಷನ್‌, ಸಂಖ್ಯೆ: 1/18, 8ನೇ ಕ್ರಾಸ್‌, ಮಾರುತಿನಗರ್‌, ಮಡಿವಾಳ, ಬೆಂಗಳೂರು, 
ಈ ಕಾಲೇಜಿಗೆ ಬಿ.ಎಡ್‌ ಕೋರ್ಸನ್ನು 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಪ್ರಾರಂಭಿಸಲು 
ನಿರಾಕ್ಟೇಪಣಾ ಪತ್ರವನ್ನು ನೀಡಲಾಗಿತ್ತು. ಉಲ್ಲೇಖ (2) ರಲ್ಲಿರುವ ದಿನಾಂಕ: 28.06.2006ರ ಆದೇಶದಲ್ಲಿ ಎನ್‌ಸಿಟಿಇಯು 
ಸದರಿ ಕಾಲೇಜಿನ ಬಿ.ಎಡ್‌ ಕೋರ್ಸಿಗೆ 2006-07ನೇ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು ಮಾತ್ರ) 
ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಅನುಮೋದನೆ ನೀಡಿದ್ದು, ಉಲ್ಲೇಖ (3) ರಲ್ಲಿರುವ ದಿನಾಂಕ: 31.10.2006ರ ಪತ್ರದಲ್ಲಿ ಸದರಿ 
ಸಂಸ್ಥೆಯ ಕಾರ್ಯದರ್ಶಿಯವರು ತಮ್ಮ ಕಾಲೇಜಿನಲ್ಲಿ ಬಿ.ಎಡ್‌. ಕೋರ್ಸನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡುವಂತೆ 
ಕೋರಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 414 ಯುಬಿವಿ 2006, ಬೆಂಗಳೂರು, ದಿನಾಂಕ: 26ನೇ ಡಿಸೆಂಬರ್‌ 2006 
3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ 18ನೇ ಉಪ 
ಪ್ರಕರಣದೊಂದಿಗೆ ಓದಲಾದ ಕರ್ನಾಟಕ ಬಿ.ಎಡ್‌. ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ 
ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೆಂಗಳೂರಿನ ತಿರುಮಲ ಎಜುಕೇಷನಲ್‌ ಟ್ರಸ್ಟ್‌ನ ಶ್ರೀ ವೆಂಕಟೇಶ್ವರ 


೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ಕಾಲೇಜ್‌ ಆಫ್‌ ಎಜುಕೇಷನ್‌, ಸಂ. 1/18, 8ನೇ ಕ್ರಾಸ್‌, ಮಾರುತಿನಗರ್‌, ಮಡಿವಾಳ, ಬೆಂಗಳೂರು, ಈ ಕಾಲೇಜಿನ 
ಬಿ.ಎಡ್‌. ಕೋರ್ಸಿಗೆ 2006-07ನೇ ಶೈಕ್ಟಣಿಕ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ 
ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 66 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕಣ ಇಲಾಖೆ (ವಿಶ್ವವಿದ್ಯಾಲಯಗಳು). 
ವಿಷಯ: ಸರ್ಕಾರಿ ಪಾಲಿಟೆಕ್ನಿಕ್‌ ಕುಶಾಲನಗರ ಮತ್ತು ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಪಾಲಿಟೆಕ್ನಿಕ್‌ 
ಬೆಂಗಳೂರು ಇಲ್ಲಿನ ಕಟ್ಟಡ ನಿರ್ಮಾಣಕ್ಕೆ ಆಡಳಿತಾತ್ಮಕ ಮಂಜೂರಾತಿ ನೀಡುವ ಕುರಿತು. 
ಓದಲಾಗಿದೆ: 1) ನಿರ್ದೇಶಕರು, ತಾಂತ್ರಿಕ ಶಿಕಣ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಡಿ.ಟಿ.ಇ:47: 
ಬಿ.ಎಲ್‌.ಡಿ. 2005, ದಿನಾಂಕ: 11.12.2006. 
2) ನಿರ್ದೇಶಕರು, ತಾಂತ್ರಿಕ ಶಿಕಣ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ: 
ಬಿ.ಎಲ್‌.ಡಿ. 2005, ದಿನಾಂಕ: 11.12.2006. 


ಡಿ.ಟಿ.ಇ:47: 


ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 11.12.2006ರ ನಿರ್ದೇಶಕರು, ತಾಂತ್ರಿಕ ಶಿಕಣ ಇಲಾಖೆ, ಬೆಂಗಳೂರು ಇವರ ಪತ್ರಗಳ 
ಸರ್ಕಾರಿ ಪಾಲಿಟೆಕ್ನಿಕ್‌ ಕುಶಾಲನಗರ, ಕಾರವಾರ ಮತ್ತು ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಪಾಲಿಟೆಕ್ನಿಕ್‌ ಬೆಂಗಳೂರು 
ಇಲ್ಲಿನ ಕಾಲೇಜುಗಳ ಕಟ್ಟಡ ನಿರ್ಮಾಣಕ್ಕೆ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಕುಶಾಲನಗರ, 
ಕಾರವಾರ ಮತ್ತು ಬೆಂಗಳೂರು ಇವರು ಕ್ರಮವಾಗಿ ರೂ.25.00 ಲಕ್ಬ್ಯ, (ರೂಪಾಯಿ ಇಪ್ಪತ್ತೈದು ಲಕ್ಬಗಳು ಮಾತ್ರ) 
ರೂ.25.00 ಲಕ್ಬ್ಯ (ರೂಪಾಯಿ ಇಪ್ಪತ್ತೈದು ಲಕ್ಷಗಳು ಮಾತ್ರ) ಮತ್ತು ರೂ.80.00 ಲಕ್ಷಗಳಿಗೆ (ರೂಪಾಯಿ ಎಂಭತ್ತು 
ಲಕ್ಬಗಳು ಮಾತ್ರ) ಅಂದಾಜು ಪಟ್ಟಿಯನ್ನು ಕಳುಹಿಸಿ 2006-07ನೇ ಸಾಲಿಗೆ ಲೆಕ್ಕಶೀರ್ಷಿಕೆ 4202-02-104-1-01- 
ಯೋಜನೆಯಡಿಯಲ್ಲಿ ಸದರಿ ಕಾಲೇಜುಗಳಿಗೆ ಕಟ್ಟಡ ನಿರ್ಮಾಣಕ್ಕೆ 1/3 ಭಾಗದಷ್ಟು ಎಂದರೆ ರೂ.25.00 ಲಕ್ಟ, (ರೂಪಾಯಿ 
ಇಪ್ಪತ್ತೈದು ಲಕ್ಸಗಳು ಮಾತ್ರ) ರೂ.25.00 ಲಕ್ಕ, (ರೂಪಾಯಿ ಇಪ್ಪತ್ತೈದು ಲಕ್ಸಗಳು ಮಾತ್ರ) ಮತ್ತು ರೂ.40.00 
ಲಕ್ಸಗಳನ್ನು (ರೂಪಾಯಿ ನಲವತ್ತು ಲಕ್ಷಗಳು ಮಾತ್ರ) ಒದಗಿಸಿಕೊಳ್ಳಲಾಗಿದೆ ಎಂದು ತಿಳಿಸಿ ಮೇಲ್ಕಂಡ ಮೊತ್ತಕ್ಕೆ 
ಆಡಳಿತಾತ್ಮಕ ಮಂಜೂರಾತಿಗಾಗಿ ಸರ್ಕಾರದ ಆದೇಶವನ್ನು ಕೋರಿರುತ್ತಾರೆ. 

ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 573 ಯೋಯೋಕಾ 2006, ಬೆಂಗಳೂರು, ದಿನಾಂಕ: 5ನೇ ಜನವರಿ 2007 

[ಇಡಿ:3:ಸ್ಟೀಮರ (ಯುನಿಕ್‌) 2006, ದಿನಾಂಕ: 15.1.2007] 

ಸರ್ಕಾರಿ ಪಾಲಿಟೆಕ್ನಿಕ್‌ ಕುಶಾಲನಗರ, ಕಾರವಾರ ಮತ್ತು ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಪಾಲಿಟೆಕ್ನಿಕ್‌ 
ಬೆಂಗಳೂರು, ಕಟ್ಟಡ ನಿರ್ಮಾಣದ ರೂ.25.00 ಲಕ್ಷ (ರೂಪಾಯಿ ಇಪ್ಪತ್ತೈದು ಲಕ್ಸಗಳು ಮಾತ್ರ) ರೂ.25.00 ಲಕ್ಟ, 
(ರೂಪಾಯಿ ಇಪ್ಪತ್ತೈದುಗಳು ಮಾತ್ರ) ಮತ್ತು ರೂ.80.00 ಲಕ್ಷಗಳಿಗೆ (ರೂಪಾಯಿ ಎಂಭತ್ತು ಲಕ್ಸಗಳು ಮಾತ್ರ) ಲಕ್ಸಗಳು 
ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲು ನಿರ್ದೇಶಕರು, ತಾಂತ್ರಿಕ ಶಿಕಣ ಇಲಾಖೆ, ಬೆಂಗಳೂರು 
ಇವರಿಗೆ ಸರ್ಕಾರವು ಅನುಮತಿ ನೀಡಿದೆ. 

2007-07ನೇ ಸಾಲಿಗೆ ಲೆಕ್ಕಶೀರ್ಷಿಕೆ:4202-02-104-1-01-ಯೋಜನೆಯಡಿಯಲ್ಲಿ ಸದರಿ ಕಾಲೇಜುಗಳ ಕಟ್ಟಡ 
ನಿರ್ಮಾಣಕ್ಕೆ ಒದಗಿಸಿಕೊಂಡಿರುವ ರೂ.25.00 ಲಕ್ಬ, (ರೂಪಾಯಿ ಇಪ್ಪತ್ತೈದು ಲಕ್ಬಗಳು ಮಾತ್ರ) ರೂ.25.00 ಲಕ್ಟ, 
(ರೂಪಾಯಿ ಇಪ್ಪತ್ತೈದು ಲಕ್ಸಗಳು ಮಾತ್ರ) ಮತ್ತು ರೂ.40.00 ಲಕ್ಸಗಳನ್ನು (ರೂಪಾಯಿ ನಲವತ್ತು ಲಕ್ಸಗಳು ಮಾತ್ರ) 
ಗಳನ್ನು ಬಳಸಿಕೊಂಡು ಕಾಮಗಾರಿಯನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ. 

ಪ್ರತಿ ಮಾಹೆಯೂ ಎಂ.ಎಂ.ಆರ್‌. ವರದಿಯಲ್ಲಿ ಕಾಮಗಾರಿಯ ಭೌತಿಕ ಮತ್ತು ಆರ್ಥಿಕ ಪ್ರಗತಿ ವರದಿಯನ್ನು 
ತಪ್ಪದೇ ಸಲ್ಲಿಸತಕ್ಕದ್ದು. ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇಲಾಖೆಯ ಜವಾಬ್ದಾರಿಯುತ ಅಧಿಕಾರಿಗಳು ಆಗಿಂದ್ಹಾಗ್ಗೆ 
ಪರಿಶೀಲನೆ ನಡೆಸಲು ಆದೇಶಿಸಲಾಗಿದೆ. 

ಆಂತರಿಕ ಆರ್ಥಿಕ ಸಲಹೆಗಾರರು, ಶಿಕ್ಷಣ ಇಲಾಖೆ ಅವರ ಸಹಮತಿಯನ್ನು ಅ.ಟಿ.ಸಂಖ್ಯೆ:ಶಿಇ:1216:ಐಎಫ್‌(ಬಿಎ) 
2006, ದಿನಾಂಕ: 29.12.2006 ರಲ್ಲಿ ಪಡೆದು ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ಪಿ.ಆರ್‌. 67 ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಸಹ ಕಾರ್ಯದರ್ಶಿ, ಶಿಕ್ಬಣ ಇಲಾಖೆ (ಯೋಜನೆ). 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೦೧ 





INFRASTRUCTURE DEVELOPMENT SECRETARIAT 
CORRIGENDUM 
No.IDD 110 DIA 2005, Bangalore, Dated:12th December, 2006 

The contents of para (2) in the order portion of the G.0.No.IDD 110 DIA 2005 Dated; 04.11.2006 
shall be substituted as under and read as follows: 

2. This cost would be partly met out of the available funds of Rs.4,08,738.00 from the Head of 
Account 3451-00-090-1-06-125 Infrastucture Preliminary Studies-Modemisation (Plan) 2006-07 and 
remaining amount of Rs.81,262.00 from the Head of Account "3465-00-190-1-06-059-Infrastucture 
Preliminary Studies-Other Expenditure (Plan) 2006-07. 

By Order and in the Name of the Governor of Karnataka, 
N. MANJULA GEETHA 
PR-1760 Under Secretary to Government, 
Infrastucture Development Department. 


CORRIGENDUM 
No.IDD 52 NSW 2004, Bangalore, Dated:6th December, 2006 

In para 3 of the order portion of the Government Order No.IDD 52 NSW 2004 Dated:03.11.2006 
for the following words in the 3rd line "Chief Engineer, Communication & Buildings (South), Public Works 
Department, Bangalore”, the following words "Executive Engineer, Bangalore Division, Bangalore” shall 
be substituted and read as "Executive Engineer, Bangalore Division, Bangalore". 

By Order and in the Name of the Governor of Karnataka, 
N. MANJULA GEETHA 
PR-1761 Under Secretary to Government, 
Infrastucture Development Department. 


ಲೋಕೋಪಯೋಗಿ ಸಚಿವಾಲಯ 
ವಿಷಯ: ಹಾಸನ ತಾಲ್ಲೂಕಿನ ಎನ್‌.ಹೆಚ್‌.48, ಬೈಪಾಸ್‌ ರಸ್ತೆಯಿಂದ ಚನ್ನಪಟ್ಟಣ ಕೆರೆ ಮುಖಾಂತರ ಬಿ.ಟಿ. ರಸ್ತೆಗೆ ಸೇರುವ ರಸ್ತೆಯನ್ನು 
ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: (1) ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರ ಪತ್ರ ಸಂಖ್ಯೆ: ದಿನಾಂಕ:08.12.2006. 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರುರವರು ಹಾಸನ ತಾಲ್ಲೂಕಿನ 
ಎನ್‌.ಹೆಚ್‌. -48, ಬೈಪಾಸ್‌ ರಸ್ತೆಯಿಂದ ಚನ್ನಪಟ್ಟಣ ಕೆರೆ ಮುಖಾಂತರ ಬಿ.ಟಿ. ರಸ್ತೆಗೆ ಸೇರುವ 1.60 ಕಿಮೀ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ 
ಮೇಲ್ದರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 357 ಸಿಆರ್‌ಎಂ 2006, ಬೆಂಗಳೂರು, ದಿನಾಂಕ:8ನೇ ಡಿಸೆಂಬರ್‌, 2006 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, ಹಾಸನ 
ತಾಲ್ಲೂಕಿನ ಎನ್‌.ಹೆಚ್‌. -48, ಬೈಪಾಸ್‌ ರಸ್ತೆಯಿಂದ ಚನ್ನಪಟ್ಟಣ ಕೆರೆ ಮುಖಾಂತರ ಬಿ.ಟಿ. ರಸ್ತೆಗೆ ಸೇರುವ 1.60 ಕಿಮೀ ರಸ್ತೆಯನ್ನು ಜಿಲ್ಲಾ ಮುಖ್ಯ 
ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಪಿ.ಆರ್‌. 1762 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ). 


(ಪ! 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ: ವಿಜಾಪುರ ಜಿಲ್ಲೆ ವಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಹಾ ಯೋಜನೆಗೆ (ಪ 1) ಅಂತಿಮ ಅನುಮೋದನೆಯನ್ನು ನೀಡುವ 
ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ: ನಅಇ: 116: ಬೆಮಪ್ರಾ: 2004, ಬೆಂಗಳೂರು ದಿನಾಂಕ:30.06.2005. 
(2) ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ವಿಜಾಪುರ ಇವರ ಪತ್ರ ಸಂಖ್ಯೆ: ನಪ್ರಾವಿ: ಮಯೋ: 2000-01: 287: 
ದಿನಾಂಕ:21.06.2006/ 21.07.2006. 
(3) ನಗರ ಯೋಜನಾ ನಿರ್ದೇಶಕರು ನೀಡಿರುವ ಅಭಿಪ್ರಾಯ ದಿನಾಂಕ:28.10.2006. 
ಪ್ರಸ್ತಾವನೆ: 
ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ ವಿಜಾಪುರ ಜಿಲ್ಲೆ ವಿಜಾಪುರ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆ 
(ಪರಿಷ್ಯೃತ-1) ಗೆ ತಾತ್ಕಾಲಿಕ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. 


(1 


೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಮೇಲೆ ಓದಲಾದ (2)ರ ಪತ್ರದಲ್ಲಿ ವಿಜಾಪುರ ನಗರಾಭಿವೃದ್ದಿ ಪ್ರಾಧಿಕಾರವು ವಿಜಾಪುರ ಜಿಲ್ಲೆ ವಿಜಾಪುರ ಪಟ್ಟಣದ ಸ್ಥಳೀಯ ಯೋಜನಾ 
ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆಯ ಕಲಂ 13(1) ರನ್ವಯ ಅಗತ್ಯ ಕ್ರಮ ಜರುಗಿಸಿ, ಮಹಾಯೋಜನೆ 
(ಪರಿಷ್ಕೃತ- 1) ಯ ನಕ್ಷೆಗಳನ್ನು ಹಾಗೂ ವರದಿಯನ್ನು ತಯಾರಿಸಿ, ಸರ್ಕಾರದ ಅಂತಿಮ ಅನುಮೋದನೆಗೆ ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ (3ರಲ್ಲಿ ನಗರ ಯೋಜನಾ ನಿರ್ದೇಶಕರು, ವಿಜಾಪುರ ಪಟ್ಟಣದ ಜನಸಂಖ್ಯೆಯು 2021ರಲ್ಲಿ 05 ಲಕ್ಷಕ್ಕಿ 
ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ, ಮಹಾ ಯೋಜನೆಯನ್ನು ತಯಾರಿಸಲಾಗಿದೆ. ವಿಜಾಪುರ ಸ್ಥಳೀಯ ಯೋಜನಾ ಪ್ರದೇಶದ 42090 ಹೆಕ್ಟೇರ್‌ 
ಪ್ರದೇಶದಲ್ಲಿ 6827.65 ಹೆ. ಪ್ರದೇಶವನ್ನು ನಗರೀಕರಣದ ಎಲ್ಲೆಯೆಂದು ಪ್ರಸ್ತಾಪಿಸಿ ಯೋಜನೆಯನ್ನು ರೂಪಿಸಲಾಗಿದೆ. ಕರ್ನಾಟಕ ನಗರ ಮತ್ತು 
ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 12ರಲ್ಲಿನ ಅಂಶಗಳನ್ನು ಪರಿಗಣಿಸಿ, ಪಟ್ಟಣದ ಮುಂದಿನ ಯೋಜಿತ ಬೆಳವಣಿಗೆಗಳಿಗಾಗಿ 
ಪ್ರಸ್ತಾಪಿಸಿರುವ ಒಟ್ಟು 6827.65 ಹೆಕ್ಟೇರ್‌ ಪ್ರದೇಶದಲ್ಲಿ ವಸತಿಗಾಗಿ 2983.96 ಹೆಕ್ಟೇರ್‌, ವಾಣಿಜ್ಯಕ್ಕೆ 371.99 ಹೆ. ಕೈಗಾರಿಕೆಗಾಗಿ 514.60 ಹೆ. 
ನಾಗರೀಕ ಸೌಲಭ್ಯಕ್ಕಾಗಿ 177.16 ಹೆ. ಸಾರ್ವಜನಿಕ: ಅರೆ ಸಾರ್ವಜನಿಕ ಉಪಯೋಗಕ್ಕೆ 1005.38 ಹೆ., ಉದ್ಯಾನವನ: ಬಯಲು ಜಾಗಗಳಿಗೆ 741.55 
ಹೆ., ಪ್ರದೇಶವನ್ನು ನಿಗದಿಪಡಿಸಲಾಗಿದೆ. ಮಹಾ ಯೋಜನೆ (ಪ-1) ಯನ್ನು ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು 
ರೂಪಿಸಲಾಗಿದ್ದು, ಸದರಿ ಮಹಾ ಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆಯ ಕಲಂ 13(1) ರನ್ವಯ ಅಂತಿಮ 
ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಈ ವಿಷಯವನ್ನು ಪರಿಶೀಲಿಸಿದ ನಂತರ ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ನಅಇ 325 ಬೆಮಪ್ರಾ 2006, ಬೆಂಗಳೂರು, ದಿನಾಂಕ:7ನೇ ಡಿಸೆಂಬರ್‌, 2006 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಜಾಪುರ ಜಿಲ್ಲೆ ವಿಜಾಪುರ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ 
ರೂಪಿಸಿರುವ ಮಹಾ ಯೋಜನೆ (ಪರಿಷ್ಯೃತ-1)ಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 133) ರನ್ವಯ 
ಅಂತಿಮ ಅನುಮೋದನೆಯನ್ನು ನೀಡಲಾಗಿದೆ. ಮಹಾ ಯೋಜನೆಗೆ ಅಂತಿಮ ಅನುಮೋದನೆ ನೀಡಿದ ಗುರುತಾಗಿ ವರದಿ ಹಾಗೂ ನಕ್ಷೆಗಳ ಮೇಲೆ 
ಸರ್ಕಾರದ ಮುದ್ರೆಯನ್ನು ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ವೈ. ಸಾಗರ 
ಪಿ.ಆರ್‌. 1763 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಎಸ್‌.ಎಂ.ಬೇವೂರ್‌, ಕೆಎಎಸ್‌ ಅದಿಕಾರಿ ಮತ್ತು ಇತರರ ವಿರುದ್ಧ ಜಂಟಿ ಇಲಾಖಾ ವಿಚಾರಣೆ-ಶ್ರೀ ಗುಂಡಪ್ಪ, 
ಮುಖ್ಯ ಲೆಕ್ಕಾದಿಕಾರಿ (ನಿಧನ) ಮತ್ತು ಶ್ರೀ ರಘುನಾಥ್‌ರಾವ್‌, ನಿವೃತ್ತ ಪ್ರಥಮ ದರ್ಜೆ ಸಹಾಯಕರು ಅವರುಗಳಿಗೆ 
ಸಂಬಂದಿಸಿದಂತೆ ದಂಡನೆ ವಿದಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 

1) ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 112 ಎಸ್‌ಇಎನ್‌ 2000 ದಿನಾಂಕ:04.04.01. 

2) ವಿಚಾರಣಾ ವರದಿ ಸಂಖ್ಯೆ:ಲೋಕ್‌/ಎಆರ್‌ಇ-1/ಇಎನ್‌ಕ್ಯೂ-109/02-03 ದಿನಾಂಕ:31.01.04. 

3) ಸನ್ಮಾನ್ಯ ಉಪ ಲೋಕಾಯುಕ್ತರ ಪತ್ರ ಕ್ರಮಾಂಕ:ಲೋಕ್‌/ಎಆರ್‌ಇ-1/ಇಎನ್‌ಕ್ಯೂ-109/02-03 ದಿನಾಂಕ:26.07.05. 

4) ನೋಟೀಸ್‌ ಕ್ರಮಾಂಕ:ಸಿಆಸುಇ 112 ಎಸ್‌ಇಎನ್‌ 2000 ದಿನಾಂಕ:16/17.08.05. 

5) ಶ್ರೀ ರಘುನಾಥ್‌ರಾವ್‌, ನಿವೃತ್ತ ಪ್ರಥಮ ದರ್ಜೆ ಸಹಾಯಕ ಅವರ ಲಿಖಿತ ಉತ್ತರ ದಿನಾಂಕ:31.08.05. 

6) ಸರ್ಕಾರದ ಪತ್ರ ಸಂಖ್ಯೆ:ಸಿಆಸುಇ 112 ಎಸ್‌ಇಎನ್‌ 2000 ದಿನಾಂಕ:20.06.06. 

7) ಕಾರ್ಯದರ್ಶಿ, ಕರ್ನಾಟಕ ಲೋಕ ಸೇವಾ ಆಯೋಗ ಅವರ ಪತ್ರ ಸಂಖ್ಯೆ:ಪಿಎಸ್‌ಸಿ/64/ಸಿಎನ್‌ಎಸ್‌/06 ದಿ:28.10.06. 
ಪ್ರಸ್ತಾವನೆ: 

1991-92, 1993-94 ಮತ್ತು 1994-95ನೇ ಸಾಲಿನಲ್ಲಿ ಬೀದರ್‌ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯ ಜಿಲ್ಲಾ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯ ಕಛೇರಿಯಲ್ಲಿ ನಡೆದಿದೆ ಎನ್ನಲಾಗಿದ್ದ ಹಣಕಾಸಿನ ಅವ್ಯವಹಾರಗಳ ಆರೋಪಕ್ಕಾಗಿ ಕರ್ನಾಟಿಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 14-ಎ ರನ್ವಯ ಶ್ರೀ ಎಸ್‌.ಎಂ.ಬೇವೂರ್‌, 
ಕೆಎಎಸ್‌ (ಕಿರಿಯ ಶ್ರೇಣಿ) ಅದಿಕಾರಿ, ಸಹಾಯಕ ಕಾರ್ಯದರ್ಶಿ, ಶ್ರೀ ಗುಂಡಪ್ಪ, ಮುಖ್ಯ ಲೆಕ್ಕಾದಿಕಾರಿ, ಜಿಲ್ಲಾ ಪಂಚಾಯತ್‌, ಬೀದರ್‌, 
ಶ್ರೀಮತಿ ಪಿ.ವಸುಂದರಾ ದೇವಿ, ಸಹಾಯಕ ಜಿಲ್ಲಾ ಆರೋಗ್ಯಾದಿಕಾರಿ, ಶ್ರೀ ಖಲೀಲ್‌ ಅಹಮದ್‌, ಅದೀಕ್ಬಕ, ಶ್ರೀ ದುಂಡಪ್ಪ, ಸರ್ವೀಸ್‌ 
ಇಂಜಿನಿಯರ್‌, ಶ್ರೀ ಮಾಣಿಕ್‌ರಾವ್‌ ಖಾಟೆ, ಶ್ರೀ ಬಸವರಾಜ ಬರಶೆಟ್ಟಿ, ಶ್ರೀ ರಘುನಾಥರಾವ್‌, ಶ್ರೀ ಜನಾರ್ಧನ್‌, ಪ್ರಥಮ ದರ್ಜೆ 
ಸಹಾಯಕ ಮತ್ತು ಸ್ಫೋರ್‌ ಕೀಪರ್‌, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಛೇರಿ, ಬೀದರ್‌ ಅವರುಗಳ ವಿರುದ್ಧ 
ಸನ್ಮಾನ್ಯ ಉಪ ಲೋಕಾಯುಕ್ತರ ಮೂಲಕ ಪೂರ್ಣ ಪ್ರಮಾಣದ ಇಲಾಖಾ ವಿಚಾರಣೆ ನಡೆಸಲು ಅವರಿಗೆ ಮೇಲೆ (1)ರಲ್ಲಿ ಓದಲಾದ 
ಸರ್ಕಾರಿ ಆದೇಶದಲ್ಲಿ ವಹಿಸಲಾಯಿತು. ಅವರಿಂದ ವಿಚಾರಣಾದಿಕಾರಿಯಾಗಿ ನೇಮಕಗೊಂಡ ಹೆಚ್ಚುವರಿ ನಿಬಂಧಕರು, ವಿಚಾರಣೆಗಳು-1, 
ಕರ್ನಾಟಕ ಲೋಕಾಯುಕ್ತ ಕಛೇರಿ ಅವರು ವಿಚಾರಣೆ ನಡೆಸಿ ಮೇಲೆ (2)ರಲ್ಲಿ ಓದಲಾದ ವಿಚಾರಣಾ ವರದಿಯನ್ನು ಸನ್ಮಾನ್ಯ ಉಪ 
ಲೋಕಾಯುಕ್ತರಿಗೆ ಸಲ್ಲಿಸಿ ಆರೋಪ ಕುರಿತು ಈ ಕೆಳಕಂಡ ನಿರ್ಣಯ ನೀಡಿರುತ್ತಾರೆ. 

ಬೀದರ್‌ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯ ಜಿಲ್ಲಾ ಅರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಛೇರಿಯಲ್ಲಿ 1991-92, 
93-94 ಮತ್ತು 94-95ನೇ ಸಾಲಿನಲ್ಲಿ ನಡೆದಿರುವ ಹಣಕಾಸಿನ ಅವ್ಯವಹಾರದ ಸಂಬಂಧ ಒಟ್ಟು 16 ಆರೋಪಗಳನ್ನು ಮಾಡಿರುತ್ತಾರೆ. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೦೩ 





ಬೀದರ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಶ್ರೀ ಗುಂಡಪ್ಪ, ಮುಖ್ಯ ಲೆಕ್ಕಾದಿಕಾರಿ (ನಿಧನ) ಅವರು ಮುಖ್ಯ 
ಲೆಕ್ಕಾದಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಶಾಂತಿ ಮೋಟಾರ್ಸ್‌ ಸಂಸ್ಥೆಯ ರೂ.54,350/- ಬಿಲ್ಲಿಗೆ ಬದಲಾಗಿ ರೂ.63,950/- ಗಳನ್ನು 
ಪಾವತಿಸಿ ರೂ.9,600/- ನಷ್ಟ ಉಂಟು ಮಾಡಿರುವ 3ನೇ ಆರೋಪ ಮತ್ತು ವೇತನ ಶೀರ್ಷಿಕೆ ಅಡಿಯಿಂದ ಔಷದಿ ಪರಿಕರಣಗಳನ್ನು 
ಖರೀದಿಸಲು ರೂ.35.21 ಲಕ್ಷ್ಮ ಉಪಯೋಗಿಸಿ ಕೆ.ಎಫ್‌.ಸಿ ನಿಯಮಾವಳಿಗಳನ್ನು ಉಲ್ಲಂಘಿಸಿರುವ 8ನೇ ಆರೋಪ ಸಾಬೀತಾಗಿವೆ. ರೂ.18.2 
ಲಕ್ಬ ಬಿಲ್ಲನ್ನು ಮೇಲ್‌ರುಜು ಮಾಡಿ ಸಲ್ಲಿಸಲು ಅನಾವಶ್ಯ ವಿಳಂಬ ಮಾಡಿರುವ 9ನೇ ಆರೋಪ ಮತ್ತು PHC ಗಳಿಗೆ ಸಾಮಗ್ರಿಗಳನ್ನು 
ಸರಬರಾಜು ಮಾಡದೇ ಇದ್ದರೂ ಮೂಲ ಡೆಲಿವರಿಗಳಲ್ಲಿ ಅದನ್ನು ಸರಬರಾಜು ಮಾಡಿದಂತೆ ಸೇರಿಸಿ ಸರ್ಕಾರಕ್ಕೆ ರೂ.2.91 ಲಕ್ಷ ನಷ್ಟ 
ಉಂಟು ಮಾಡಿರುವ 11ನೇ ಆರೋಪವು ಸಾಬೀತಾಗಿಲ್ಲವೆಂಬ ನಿರ್ಣಯ ನೀಡಿರುತ್ತಾರೆ. ಶ್ರೀ ರಘುನಾಥ ರಾವ್‌ ಅವರು ಪ್ರಥಮ ದರ್ಜೆ 
ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಸ್ಟಾಕ್‌ ರಿಜಿಸ್ಟರ್‌ನ್ನು ಸರಿಯಾಗಿ ನಿರ್ವಹಿಸದೆ ರೂ.23,540/- ನಷ್ಟಕ್ಕೆ ಕಾರಣರಾಗಿರುವ 7ನೇ 
ಆರೋಪ ಸಾಬೀತಾಗಿದೆ ಎಂಬ ನಿರ್ಣಯ ನೀಡಿರುತ್ತಾರೆ. 

ವಿಚಾರಣಾ ವರದಿಯನ್ನು ಪರಾಮರ್ಶಿಸಿದ ಸನ್ಮಾನ್ಯ ಉಪ ಲೋಕಾಯುಕ್ತರವರು ಮೇಲೆ (3)ರಲ್ಲಿ ಓದಲಾದ ದಿ:26.07.05ರ 
ಪತ್ರದಲ್ಲಿ ವಿಚಾರಣಾ ವರದಿಯೊಂದಿಗೆ ದಾಖಲೆಗಳನ್ನು ರವಾನಿಸಿರುತ್ತಾರೆ. ವಿಚಾರಣಾ ವರದಿ ಹಾಗೂ ಸನ್ಮಾನ್ಯ ಉಪ ಲೋಕಾಯುಕ್ತರ 
ಶಿಘಾರಸ್ಸಿನ ಪ್ರತಿಗಳನ್ನು ಮೇಲೆ (4)ರಲ್ಲಿ ಓದಲಾದ ದಿ:16/17.08.05ರ ನೋಟೀಸಿನೊಡನೆ ಶ್ರೀ ರಘುನಾಥ್‌ರಾವ್‌, ನಿವೃತ್ತ ಪ್ರಥಮ 
ದರ್ಜೆ ಸಹಾಯಕರು ಅವರಿಗೆ ಒದಗಿಸಿ ಅವುಗಳ ಬಗ್ಗೆ ಏನಾದರೂ ಅಹವಾಲು ಇದ್ದಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಯಿತು. ಈ 
ನೋಟೀಸಿಗೆ ಶ್ರೀ ರಘುನಾಥ್‌ರಾವ್‌, ನಿವೃತ್ತ ಪ್ರಥಮ ದರ್ಜೆ ಸಹಾಯಕರು ಅವರು ಮೇಲೆ (5)ರಲ್ಲಿ ಓದಲಾದ ದಿ:31.08.05ರ ಉತ್ತರ 
ಸಲ್ಲಿಸಿ ದಿ:31.03.03ರಂದು ಸೇವೆಯಿಂದ ವಯೋ ನಿವೃತ್ತಿ ಹೊಂದಿದ್ದು, ಮಹಾಲೇಖಾಪಾಲರವರು ಡಿ.ಸಿ.ಆರ್‌.ಜಿ. ಮತ್ತು ಕಮ್ಯೂಟೇಷನ್‌ 
ಪೆನ್‌ಷನ್‌ ಇತ್ಯಾದಿ ಮೊತ್ತಗಳನ್ನು ಇಲಾಖಾ ವಿಚಾರಣೆ ಮುಗಿಯುವವರೆಗೆ ಬಿಡುಗಡೆ ಮಾಡುವುದಿಲ್ಲವೆಂದು ತಿಳಿಸಿರುತ್ತಾರೆ. ತಾವು 
ಹಲವಾರು ವೈಯಕ್ತಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದು, ತುಂಬಾ ಆರ್ಥಿಕ ಮುಗ್ಗಟ್ಟಿನಿಂದ ಇರುವುದಾಗಿ ತಿಳಿಸಿ ಸನ್ಮಾನ್ಯ ಉಪ 
ಲೋಕಾಯುಕ್ತರವರು ಶಿಫಾರಸ್ಸು ಮಾಡಿರುವಂತೆ ತಮ್ಮ ನಿವೃತ್ತಿ ಸೌಲಭ್ಯಗಳಿಂದ ರೂ.11,140/-ಗಳನ್ನು ತಡೆಹಿಡಿದುಕೊಂಡು ಉಳಿದ 
ಡಿ.ಸಿ.ಆರ್‌.ಜಿ., ಕಮ್ಯೂಟೇಷನ್‌ ಪೆನ್‌ಷನ್‌ ಮುಂತಾದ ನಿವೃತ್ತಿ ಸೌಲಭ್ಯಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಶ್ರೀ ಖಲೀಲ್‌ ಅಹಮದ್‌, ಅದ್ಯೀಕ್ಷಕರು ಇವರು ಸೇವೆಯಿಂದ ನಿವೃತ್ತರಾಗಿರುವುದರಿಂದ ಇವರ ಮೆಲಿನ ಆರೋಪಗಳು 
Barred by time limitation ಆಗಿರುವುದು ಎಂದು ತಿಳಿಸಿರುವುದರಿಂದ ಇವರಿಗೆ ಸಂಬಂದಿಸಿದಂತೆ ಪ್ರತ್ಯೇಕವಾಗಿ ಕ್ರಮ 
ಕೈಗೊಳ್ಳಲಾಗುತ್ತಿದೆ. ಶ್ರೀ ಬಸವರಾಜ ಬರಶೆಟ್ಟಿ ಮತ್ತು ಶ್ರೀ ಜನಾರ್ಧನ್‌, ಪ್ರಥಮ ದರ್ಜೆ ಸಹಾಯಕರುಗಳು ಅವರುಗಳಿಗೆ 
ಸಂಬಂದಿಸಿದಂತೆ ಪ್ರಕರಣವನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಆದೇಶ ಪಡೆಯಲು ಪ್ರತ್ಯೇಕ ಕ್ರಮಕೈಗೊಳ್ಳಲಾಗುತ್ತಿದೆ. 

ಆರೋಪಿತರಾದ ಶ್ರೀ ರಘುನಾಥ್‌ರಾವ್‌ ಅವರು ಸನ್ಮಾನ್ಯ ಉಪ ಲೋಕಾಯುಕ್ತರವರು ಶಿಫಾರಸ್ಸು ಮಾಡಿರುವಂತೆ ತಮಗೆ 
ಬರಬೇಕಾದ ಡಿ.ಸಿ.ಆರ್‌.ಜಿ. ಹಾಗೂ ಕಮ್ಯುಟೇಷನ್‌ ಪೆನ್‌ಷನ್‌ ನಲ್ಲಿ ರೂ.11,140/- ಹಣವನ್ನು ಕಟಾಯಿಸಿ ಉಳಿದ ಡಿ.ಸಿ.ಆರ್‌.ಜಿ. 
ಮತ್ತು ಕಮ್ಯುಟೇಷನ್‌ ಪೆನ್‌ಷನ್‌ನ್ನು ಬಿಡುಗಡೆ ಮಾಡುವಂತೆ ಕೋರಿರುವುದರಿಂದ ವಿಚಾರಣಾ ವರದಿ ಮತ್ತು ಸನ್ಮಾನ್ಯ ಉಪ 
ಲೋಕಾಯುಕ್ತರ ಶಿಫಾರಸ್ಸನ್ನು ಒಪ್ಪಿಕೊಂಡಂತಾಗಿರುತ್ತದೆ. ಶ್ರೀ ಗುಂಡಪ್ಪ ಅವರು ಸೇವೆಯಲ್ಲಿರುವಾಗಲೇ ನಿಧನ ಹೊಂದಿರುವುದರಿಂದ 
ಅವರಿಗೆ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 8(1/)ರನ್ವಂಯ 
ವಾಗ್ದಂಡನೆಯನ್ನು ವಿದಿಸಲು ಬರುವುದಿಲ್ಲ. ಶ್ರೀ ರಘುನಾಥ್‌ರಾವ್‌ ಅವರು ಸೇವೆಯಿಂದ ದಿ:31.07.03ರಂದು ವಯೋ ನಿವೃತ್ತಿ 
ಹೊಂದಿರುವುದರಿಂದ ಅವರಿಗೂ ಸಕ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 
1957ರ ನಿಯಮ 8(1) ರನ್ವಯ ವಾಗ್ದಂಡನೆಯನ್ನು ವಿದಿಸಲು ಬರುವುದಿಲ್ಲ. ಆದುದರಿಂದ ವಿಚಾರಣಾ ವರದಿ ಹಾಗೂ ಸನ್ಮಾನ್ಯ ಉಪ 
ಲೋಕಾಯುಕ್ತರ ಶಿಫಾರಸ್ಸಿನ ಅನ್ವಯ ಶ್ರೀ ಗುಂಡಪ್ಪ, ಮುಖ್ಯ ಲೆಕ್ಕಾದಿಕಾರಿ (ನಿಧನ) ಅವರ ನಿವೃತ್ತಿ ಸೌಲಭ್ಯಗಳಿಂದ ಸರ್ಕಾರಕ್ಕೆ 
ಉಂಟಾದ ಆರ್ಥಿಕ ನಷ್ಟ ರೂ.9,600/-ಗಳನ್ನು ಹಾಗೂ ಶ್ರೀ ರಘುನಾಥ್‌ರಾವ್‌, ನಿವೃತ್ತ ಪ್ರಥಮ ದರ್ಜೆ ಸಹಾಯಕರು ಅವರಿಂದ 
ಉಂಟಾದ ಆರ್ಥಿಕ ನಷ್ಟ ರೂ.11,140/-ಗಳನ್ನು ಕಡಿತಗೊಳಿಸುವ ಪ್ರಸ್ತಾವನೆಗೆ ಕರ್ನಾಟಕ ಲೋಕ ಸೇವಾ ಆಯೋಗದ ಸಹಮತಿಯನ್ನು 
ಮೇಲೆ (6) ಮತ್ತು (7ರಲ್ಲಿ ಓದಲಾದ ಪತ್ರಗಳಲ್ಲಿ ಪಡೆಯಲಾಗಿದೆ. ಕರ್ನಾಟಕ ಲೋಕ ಸೇವಾ ಆಯೋಗವು ನೀಡಿರುವ 
ಸಹಮತಿಯನ್ಯಯ ದಂಡನೆ ವಿದಿಸಲು ಸರ್ಕಾರವು ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 112 ಎಸ್‌ಇಎನ್‌ 2000(ಭಾ) ಬೆಂಗಳೂರು ದಿನಾಂಕ:11ನೇ ಡಿಸೆಂಬರ್‌ 2006 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸಂದರ್ಭಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 214ನೇ ನಿಯಮದಲ್ಲಿ 
ಪ್ರದತ್ತವಾದ ಅದಿಿಕಾರವನ್ನು ಚಲಾಯಿಸಿ ಸರ್ಕಾರವು ಈ ಪ್ರಕರಣಕ್ಕೆ ಸಂಬಂದಿಸಿದಂತೆ ಈ ಕೆಳಕಂಡ ನಿವೃತ್ತ/ನಿಧನರಾದ 
ಆರೋಪಿತರುಗಳಿಗೆ ಸಂಬಂದಿಸಿದಂತೆ ಈ ಮುಂದಿನಂತೆ ಆದೇಶಿಸುತ್ತದೆ. 

1) ಶ್ರೀ ಗುಂಡಪ್ಪ, ಮುಖ್ಯ ಲೆಕ್ಕಾದಿಕಾರಿ (ನಿಧನ) ಅವರ ನಿವೃತ್ತಿ ಸೌಲಭ್ಯಗಳಿಂದ ರೂ.9,600/-ಗಳನ್ನು ಕಡಿತಗೊಳಿಸಬೇಕೆಂದು 
ಈ ಮೂಲಕ ಆದೇಶಿಸುತ್ತದೆ. 

1) ಶ್ರೀ ರಘುನಾಥರಾವ್‌, ನಿವೃತ್ತ ಪ್ರಥಮ ದರ್ಜೆ ಸಹಾಯಕರು ಅವರ ನಿವೃತ್ತಿ ಸೌಲಭ್ಯಗಳಿಂದ ರೂ.11,140/-ಗಳನ್ನು 
ಕಡಿತಗೊಳಿಸಬೇಕೆಂದು ಈ ಮೂಲಕ ಆದೇಶಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ರಘುರಾಮ್‌ಭಂಡಾರಿ 
ಪಿ.ಆರ್‌. 1759 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ENERGY SECRETARIAT 
Sub: Enhancement of allotted capacity of Wind Power Project from 2.00 MW to 24.8 MW by M/s 
Fiza Developers & Inter Trade Pvt. Ltd. 
Read: 1. Government Order No. DE 400 NCE 2004 Dated: 05.01.2005. 
2.Government Order No. EN 238 NCE 2006 Dated:15.06.2006. 
3. Letter No. KREDY/ 08/ FIZA/ 2006/ 2427, Dated:02.12.2006 received from the Managing 
Director, Karnataka Renewable Energy Development Limited, Bangalore. 

Preamble: 

In the Government order read at (1) above the sanction has been accorded to implement 10.00 
MW capacity Wind Power Project at Lambangihatti, Golarahatti and Myasarahalli villages of Chitradurga 
Districts to M/s Fiza Developers & Inter Trade Pvt. Ltd. 

In the Government Order read at (2) above permission was accorded for the change of location of 
8.00 MW capacity of Wind Power Project in favour of M/s Fiza Developers & Inter Trade Pvt. Ltd from out 
of the sanctioned 10.00 MW capacity from Chitradurga District to Dakshina Kannada District. 

The Developer has submitted the proposal to the Managing Director, Karnataka Renewable 
Energy Development Limited, Bangalore for enhancement of balance capacity from 2 MW to 24.8 MW the 
same has been recommended by the Managing Director, Karnataka Renewable Energy Development 
Limited vide his letter read at (3) above. 

The proposal has been examined at the Government level and hence the order: 

Government Order No.EN 460 NCE 2006, Bangalore, Dated:7th December, 2006 

Government accords approval for the enhancement of the capacity from 2.00 MW to 24.8 MW at 
Lambangihatti, Golarahatti and Myasarahalli villages of Chitradurga Districts to M/s Fiza Developers & 
Inter Trade Pvt. Ltd. as detailed below: 

"A non-continuous Northwest-Southwest oriented ridge is situated at about 1 Km distrance on the 
East of Golarahatti, Lambangihatti and Myasarahalli villages. The ridge is having several peaks and are 
813, 774, 823, 824, 812, 871 and 769 the general topography of the area is discribed has open scrub and 
is also having the reference of manganese mining. The entire area is bounded by geographical Co- 
ordinates, Latitude: 14° 22' 30"-14° 26'40" N, Longitude: 76°6'56"-76™10'E, Ridge Peaks: 813, 774, 823, 
824, 812, 871 and 769m AMSL". 

The terms and conditions of the Government Order read at (1) above shall IPSO FACTO 
applicable. 

By Order and in the Name of the Governor of Karnataka, 
SURESH B. KRISHNAPPANAVAR 
PR-1729 Under Secretary to Government, 
Energy Department. 


FOREST, ECOLOGY AND ENVIRONMENT SECRETARIAT 
Sub: Diversion of 5.94 ha. of additional/fresh forest land for renewal of Iron Ore ML No.432/631 
in favour of Balaji Mines and Minerals Pvt. Ltd. in Bellary District. 
Read:1) Letter No.A5(B1)MNG.CR.270/93-94, dated 02/11/1999 of the Principal Chief 
Conservator of Forests, Bangalore. 
2) State Government letter No.FEE 57 FFM 99, dated 06/03/2000. 
3) Government of India Ministry of Environment and Forests, New Delhi letter No.8-30/ 
2000-FC, dated: 20.12.2000. 
4) Government Order No.FEE 57 FFM 99, dated: 25.01.2001. 
5) Government of India Ministry of Environment and Forests, New Delhi letter No.8-30/ 
2000-FC, dated: 275 July 2004. 
6) Letter No. A5(1)MNG.CR.270/93-94, dated: 20.02.2006 of Principal Chief Conservator 
of Forests, Bangalore. 
7) State Government letter No.FEE 84 FFM 2002, dated:24.02.2006. 
8) Government of India, Ministry of Environment and Forests, New Delhi letter No. 8-30/ 
2000-70, dated: 9" May 2006. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೦೫ 





Preamble: 

The Principal Chief Conservator of Forests had sent proposal vide his letter dated: 02/11.1999 
read at (1) above for renewal of Mining lease No. 432/631in favour of M/s Balaji Mines and Minerals 
Pvt.Ltd., Jaisingpur Village, N.E.B.Block, Sandur Taluk, Bellary District over an area of 22.66 ha. of forest 
land for a period of 20 years from 25.9.93 subject to certain conditions. 

The proposal of the Principal Chief Conservator of Forest was recommended to Government of 
India, Ministry of Environment and Forests, New Delhi vide Government letter dated 06.03.2000 read at 
(2) above seeking prior approval of Government of India under section 2 of Forest (Conservation) Act, 
1980. 

After careful consideration of the proposal of the State Government, Government of India vide its 
letter dated 20/12/2000 read at (3) above gave its approval for diversion of 16.72 ha. of forest land in 
favour of M/s Balaji Mines and Minerals Put.Ltd. for renewal of 432/631, Jaisingpur Village, N.E.B.Block, 
Sandur Taluk, Bellary District subject to the fulfillment of certain conditions. 

Accordingly Government Order read at (4) above was issued for diversion of 16.72 ha. (already 
broken up area/used up area) of forest land in favour of M/s Balaji Mines and Minerals Pvt.Ltd. for 
renewal of M.L.No. 432/631, Jaisingpur Village, N.E.B.Block, Sandur Taluk, Bellary District 

Later the Central Government agreed in-principle for diversion of the remaining 5.94 ha. fresh 
area in respect of already approved renewal of mining lease No.432/631 of forest land (16.72 ha. already 
broken up area was approved earlier) in favour of M/s Balaji Mines and minerals(Pvt)Ltd., at Jaisingapura 
Village, N.E.Block, Sandur Taluk, Bellalry District, Karnataka for a period of 20 years coterminus with the 
mining lease granted under MMRD Act, 1957, subject to fulfillment of certain conditions vide letter read at 
(5) above. 

In compliance of the conditions stipulated by Government of India vide its letter dated 02.07.2004 
the Principal Chief Conservator of Forests vide his letter dated 20.02.2006 read at (6) above has sent his 
compliance report. This compliance report was forwarded to Government of India vide State Government 
letter dated 24.02.2006 read at (7) above. 

Finally Government of India vide its letter dated:9" May 2006 read at (8) above has conveyed 
its approval under Section 2 of Forest (Conservation) Act, 1980 for diversion of 5.94 ha. of forest land in 
favour of Balaji Mines and Minerals Pvt. Ltd.,Jaisinghpur, N.E.Block, Sandur Taluk, Bellary District subject 
to the fulfillment of certain conditions. Hence the order. 

Government Order No. NO:FEE 84 FFM 2002, Bangalore, Dated:25th November, 2006 

After examining all aspects of the matter and in view of the approval accorded to the proposal by 
Government of India, Ministry of Environment and Forests, New Delhi, Government are pleased to accord 
its approval under Section 2 of Forest (Conservation) Act, 1980 for diversion of 5.94 ha. of forest 
land(16.72 ha. already broken up/used up area ) for renewal of M.L.No.432/631, for extraction of iron ore 
in favour of M/s Balaji Mines and Minerals(Pvt.)Ltd. Jaisinghpur, N.E.Block, Sandur Taluk, Bellary District 
subject to the following conditions also. 

1. Legal status of forest land shall remain unchanged. 

2) Compensatory Afforestation as well as Penal Compensatory Afforestation shall be raised and 
maintained by the State Forest Department at the project cost. 

3) The non-forest land identified for raising Compensatory afforestation shall be notified as 
Reserved Forest/Protected Forest under Section-4/ Section-29 of the Indian Forest Act, 1927 or 
under the corresponding Section(s) of the local Forest Act, as the case may be, by the State 
Government within six months. Nodal Officer shall report compliance in this regard. 

4) The period of diversion of the entire 22.66 ha. of forest land shall be 20 years 6." 20.12.2000, 
subject to possession of valid approval for the mining lease under MMRD Act 1957. 

5) The user agency shall protect the top-soil at the project cost. 

6) Reclamation Plan shall be strictly implemented which shall be monitored regularly by the State 
Forest Department. 


೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





7) The mining lease area shall be demarcated on ground using four feet high RCC pillars, with each 
pillar inscribed with the serial number, forward and backward bearings and distance between 
two adjacent pillars. 

8) The lessee has to pay the Net Present Value (NPV) fixed by the Govt. Notification No.FEE 247 
FGL 2002 dated 17/01/2004. 

9) All the funds obtained as Net Present Value of diverted forest land should be deposited with 
Compensatory Afforestation Fund Management of Planning Authority(CAMPA). 

10) Safety zone will be created and maintained and enrichment plantation over one and half times 
of safety Zone area will also be raised, preferably adjoining the mining site by state Forest 
Department at the project cost. 

11) Mined out forest area will be reclaimed in a phase wise manner in consultation with Forest 
Department by the user agency. 

12) Any tree felling shall be done only when it is absolutely necessary, and that too under strict 

supervision of the State Forest Department. 

No damage to the flora and fauna of the area shall be caused. 

It shall be ensured that no labour-camps are set up inside the in-diverted forest area. 

The forest land shall not be used for any purpose other than that specified in the proposal. 

The lessee shall deposit the amount towards raising of compensatory afforestation in non-forest 

land equal to total area of the lease recommended for renewal. 

17) The lessee shall pay usual lease rent and supervision charges as prescribed by the Government 
from time to time. 

18) The lessee should open a firewood depot to the employees and labourers at the subsidized rates 
and the quantity to be prescribed by the Conservator of Forests/Deputy Conservator of Forests 
concerned. 

19) The lessee should take up planting work on the static dumps during the advance mining 
operation. 

20) The lessee shall undertake the afforestation measures in the area proposed for afforestation and 
also in other vacant areas of the leased area. 

21) The lessee shall carry out soil and water conservation measures and other necessary measures 
as advised by the Forest Department. 

22) The lessee shall undertake to protect rigidly the leased area and forest area surrounding the 
area up to one Km. from the leased area. 

23) The lessee shall not cut any trees without prior permission of the Forest Department and all 
produce of permitted fellings shall be handed over to Forest Department under cover of receipt. 
Transportation of ore should be strictly as per transit rules in force. 

24) The lessee shall abide by all the conditions prescribed by Govt. of India and Govt. of Karnataka. 

25) The lessee shall execute an agreement with the Forest Dept. binding himself to abide by all 
usual conditions and terms as per orders of the Govt. as well as Principal Chief Conservator of 
Forests. 

26) In case of violation of agreement condition, Forest Department shall have right to suspend the 
mining activities. 

27) Any other condition that the State Government or the Chief Conservator of Forests (Central), 
Regional Office, Bangalore may impose from time to time in the interest of conservation, 
protection and development of forests. 


13 
14 
15 
16 


RN 


By Order and in the Name of the Governor of Karnataka, 
AHMED. A. MOKHTADAR 
PR-1688 Deputy Secretary to Government 
Forests, Ecology and Environment Department. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೦೭ 





Sub: Diversion of 27.63 ha of forest land in Jogimatti Reserved Forests in Chitradurga for 
establishment of 33.00 MW Wind Power Project in favour of M/s Suzlon Energy Limited, 
Bangalore. 
Read:1. Letter No. A5(5)GFL.Wind Farm.CR-23/05-06, Dated: 23.11.2005 of Principal Chief 
Conservator of Forests, Bangalore. 
2. State Government letter No. FEE 185 FLL 2005, dated: 07.01.2006. 
3. Letter No. 4-KRC160/2006-BAN/502, dated: 03.07.2006 of Government of India, 
Ministry of Environment and Forests, Regional Office, Southern Zone, Bangalore. 
4. State Government letter No. FEE 185 FLL 2005, dated: 29.09.2006. 
5. Letter No.4-KRC160/2006-BAN,dated:17.11.2006 of Government of India, Ministry of 
Environment and Forests, Regional Office, Southern Zone, Bangalore. 
Preamble: 

The Principal Chief Conservator of Forests, Bangalore vide his letter dated:23.11.2005 read at 
(1) above has submitted the proposal to obtain the approval of Government of India under Section 2 of 
Forest (Conservation) Act,1980 for diversion of 27.63 ha. forest land in Jogimatti Reserved Forests in 
Chitradurga division for establishing 33.00 MW Wind Power Project in favour of M/s Suzlon Energy Ltd., 
Bangalore subject to certain conditions. 

Accordingly the proposal was recommended to Government of India vide State Government letter 
dated 07.01.2006 read at (2) above. 

The Government of India, Ministry of Environment and Forests, Regional office, Bangalore vide 
their letter dated: 03.07.2006 read at (3) above has given its approval in Principle (Stage-l) for diversion 
of 27.63 ha. forest land for establishment of 33.00 MW Wind Power Project in Jogimatti Reserved 
Forests, in Chitradurga in favour of M/s Suzlon Energy Ltd., Bangalore subject to fulfillment of certain 
conditions and the same was communicated to the Principal Chief Conservator of Forests, Bangalore for 
compliance. 

The Principal Chief Conservator of Forests, Bangalore vide his letter dated 26.9.2006 furnished 
the compliance report and the same has been sent to Government of India vide State Government letter 
dated: 29.09.2006 read at (4) above. 

Finally, Government of India Ministry of Environment and Forests, Regional Office, South Zone, 
Bangalore vide their letter dated 17/11/2006 read at(5) above has conveyed its approval (Stage-ll) under 
Section 2 of Forest (Conservation) Act,1980 for diversion of 27.63 ha. forest land for establishment of 
33.00 MW Wind Power Project in Jogimatti Reserved Forests, in Chitradurga in favour of M/s Suzlon 
Energy Ltd., Bangalore subject to certain conditions. 

The proposal has been examined in detail and hence the order. 

Government Order No. FEE 185 FLL 2005, Bangalore, Dated:5th December, 2006. 

In the Circumstances explained in the preamble above, Government are pleased to accord 
sanction under Section 2 of Forest (Conservation) Act, 1980 for diversion of 27.63 ha. of forest land for 
establishment of 33.00 MW Wind Power Project in Jogimatti Reserved Forests, in Chitradurga division in 
favour of M/s Suzlon Energy Ltd., Bangalore subject to the following conditions. 

1. The legal Status of the forest land shall remain unchanged. 

2. Compensatory Afforestation shall be raised over 27.63 ha. of identified non-forest land in Sy.No. 
11 to 12 of Bukkarahalli Village, Challakere Taluk, Chitradurga District at the cost of user agency. 
The State Government shall obtain permission of Central Government for change of location and 
schedule of CA if any. 

3. The non-forest land identified for raising compensatory afforestation shall be notified by the State 
Government as RF under Section-4 or PF under section 29 of the Indian Forest Act,1927 or the 
State Forest Act within a period of 6 months and Nodal Officer(Forest Conservation) shall report 
the compliance. 

4. The user agency shall demarcate the project area by creating cairns (60 cm high) with available 
stones and indicate the marking of forward and backward bearing this cairns. After construction of 
approach road as per the project plan, this cairns shall be substituted by four feet high RCC pillars 


೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





10. 


11. 


12. 


13. 


14. 


15. 


16. 


17. 


18. 


19. 


20. 


21. 


22. 


23. 


24. 


at the project cost indicating on each pillar the forward and backward bearing as well as distance 
between the adjacent pillars. 

The alignment of roads in the proposed area shall be done by a recognized firm and got approved 
by the DFO concerned before implementation of the project. 

The funds received from the user agency towards CA, lease rent and NPV under this project shall 
be transferred to Ad-hoc CAMPA in account number CA 1582 of Corporation Bank, Block-ll, CGO 
Complex, Phase-l, Lodhi Road, New Delhi-110 003 with an intimation of this office. 

The lease period shall be for 30 years as per the guidelines issued by MOEF vide letter No.8- 
84/2002-FC, dated: 14.5.2004. In case the user agency proposes to sub-lease in favour of 
developers, it shall be done within a period of 4 years from the date of issue of this approval. In 
case the developers fail to develop wind farm, the land shall be reverted back to Forest 
Department without any compensation. 

The vane tips of the wind turbine shall be painted with orange colour to avoid bird hits. The 
location of the wind mill shall be such that it does not stand in the migratory path of the birds and is 
not near the breading sites of the migratory birds. 

The lease rent of Rs. 30,000/- per MW realized from user agency shall be utilized in providing gas 
connections to the local villagers under the Joint Forest Management Programme and the other 
conservation measures. 

About 65 -70% of leased out area in the wind farm shall be utilized for developing medicinal plant 
gardens, if possible, by the State Forest Department at the project cost. For this purpose the help 
of National Medicinal Plant Board in creating corridors of medicinal plant gardens may be taken. 
The intervening areas between two wind mills’ footprints should also be planted up by dwarf 
species of trees at the project cost. 

Soil and moisture conservation measures like contour trenching, construction of retaining walls 
etc., shall be taken up in consultation with the State Forest Department. 

Adequate fire protection measures, including employment of fire watchers and maintenance of fire 
lines etc., shall be undertaken by the user agency in the project area at its own cost. 

Within the perimeters of wind farm, smaller turbines may be allowed for optimization of wind 
energy. 

The wind turbines/wind mills to be used on forest land and the applicability of such technology in 
the country should have general recognition of the Ministry of Non-Conventional Energy Sources, 
Government of India. 

It shall be ensured that the project area does not form part of any National Park/Sanctuary. 

The total forest area utilized for the project shall not exceed 27.63 ha. In case the land is not used 
for the stipulated purpose, then the area will be resumed by the Forest Department. 

The land shall be utilized only for the purpose for which it is released. 

If the land is not required for the purpose for which it is granted the same should be resumed back 
to the Forest Department by the Conservator of Forests under Section 82 of Karnataka Forest Act 
1963. 

Karnataka Forest Act 1963 and Rules 1969 will be applicable for any violation 

If the land is not utilized for the purpose within 2 years, the forest land shall be resumed back by 
the Conservator of Forests by following the provisions under section 82 of Karnataka Forest Act, 
1963. 

The user agency shall pay the cost of raising compensatory afforestation at the rate prevailing at 
the time of approval (Now it is Rs.54,200-00 per ha.). 

The user agency has to pay the Net present value (NPV) fixed by Government vide Notification No. 
FEE 247 FGL 2002, dated: 17.1.2004. 

The lessee shall pay the lease rent as fixed by the Government at the time of sanction and any 
subsequent order in this regard. 

The user agency has to abide by all the terms and conditions as laid by Government of India as 
per the guidelines dated: 14.5.2004. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೦೯ 





25. 


26. 


27. 


28. 


29. 


30. 


31. 


32. 


33. 


34. 


35. 
36. 


37. 


Only minimum number of trees shall be cut based on actual requirement of the project and user 
agency shall pay the extraction and transportation charges of trees estimated by the Deputy 
Conservator of Forests from the proposed land if extracted. 
Any tree felling shall be done only when it is unavoidable, and that too under strict supervision of 
the State Forest Department i.e., Deputy Conservator of Forests concerned. 
No damage to the flora and fauna of the area shall be caused. 
The forest land shall not be used for any purpose other than the one specified in the project. 
The road proposed to be constructed shall be executed in such a manner that it should help soil 
and water conservations. 
The user agency should not sub-lease, mortgage and hypothecate the forest area. 
The wind energy farm should be located at a safe distance (1 KM or more) from the areas like 
National Parks and Sanctuaries, area of outstanding natural beauty, natural heritage sites of 
Archeological importance, sites of special scientific interests and other important landscapes. 
The distance of the wind mill turbines from the highways, villages and habitations etc., shall be ata 
safe distance, and in normal course, a distance of 300 meter would be considered safe. 
The intervening areas between two wind mill footprints shall be planted up with dwarf tree species 
at the project cost. The State Government shall also consider developing medicinal plant gardens 
in available gaps in wind farms with possible help from National Medicinal Plant Boards at user 
agency's cost. 
The user agency shall pay the cost of extraction of trees as estimated by the Department if tree 
felling is necessary. 
The user agency shall ensure that there should be no damage to the available wildlife. 
The user agency shall abide by all the conditions imposed upon by Government of India, 
Government of Karnataka and principal Chief Conservator of Forests. 
Any other condition to be stipulated by /Government of India/State Government /Principal Chief 
Conservator of Forests, Karnataka in the interest of conservation of forests. 

By Order and in the Name of the Governor of Karnataka, 

P.R. KALAVATHI 


PR-1719 Under Secretary to Government 


Forests, Ecology and Environment Department. 


Sub: Transfer of lease for 29.52 ha. relating to 46.25 MW (enhanced from 28 MW) to the 
investors/ power producer (new User Agencies) out of already diverted 38.27 ha (4.66 ha 
in Davanagere, 14.00 ha. in Gujanur Block in Bellary district and 19.61 ha. in Sogi Block in 
Bellary district) of forest land in M/s Suzlon Energy Limited, Bangalore for establishment 
of Wind Power Project in Karnataka. 

Read: 1. Letter No. F.No.8-15/2004-FC, dated: 10-11-2004 of Government of India, Ministry of 

Environment and Forests, New Delhi. 

2. Government Order No. FEE 286 FGL 2002, dated:07-02-2005 and FEE 155 FLL 
2005, dated: 22.09.2005. 

3. Letter No. A5(5)GFL.Wind Power.CR.8/03-04, dated:07-06-2006 of the Principal 
Chief Conservator of Forests, Bangalore. 

4. State Government letter No. FEE 119 FLL 2006, dt: 24-6-2006. 

5. Letter No. F.No.8-15/2004-FC, dated: 09-10-2006 of Government of India, Ministry of 
Environment and Forests, New Delhi. 


Preamble: 


Government of India in its letter read at (1) above has accorded approval under Forest 


(Conservation) Act, 1980 for diversion of 38.27 ha. of forest land (4.66 ha. in Davanagere, 14 ha. in 
Gujanur Block of Bellary and 19.61 ha. in Sogi Block of Bellary District) of forest land for establishing 28 
Mw (3 MW + 3.75 MW and 21.25 MW) Wind Power Projects in favour of M/s Suzlon Energy Limited, 
Bangalore subject to certain conditions. Accordingly in Government Orders dated: 07-02-2005 and 22-09- 
2005 read at (2) above sanction has been accorded for diversion of said land for establishing 46.25 MW 
in favour of M/s Suzlon Energy Limited, Bangalore. 


೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





The Principal Chief Conservator of Forests, Bangalore vide his letter dated:07-06-2006 read at (3) 
above had submitted proposal to obtain the approval of Government of India as per the Government of 
India’s guidelines dated: 14.5.2004 and 20.02.2006 issued under Forest (Conservation) Act, 1980 for 
transfer of lease of forest lands diverted for establishment of Wind Power Project to the New User 
Agencies i.e. investor/Power Producers according to the following statement. 





















































51. Name of the Investors/ MW to be Forest land to Balance area 
No. New User Agency. transferred be transferred out remains with 
(in MW) of approved area original user 
(in ha.) agencylin ha.) 
1. M/s MSPL Limited 23.75 MW 19.61 -Nil- 
19 WEGSs) 
2. M/s. P.Vengannasetty 3.75 MW 4.66 
and Bros. (3 WEG) 
3. M/s Mark Data Power and | 1.25 MW 0.35 
Energy Limnited. (1 WEGS) 
4. M/s V.S.Lad and Sons 3.75 MW 1.05 
(3 WEGS) 
5. M/s Siddayu Ayurvedic | 2.50 MW 0.70 
Research Foundation | (2 WEGs) 
Pvt.Ltd. 
6. M/s V.S.L.Mining 8.75 MW 2.45 
(7 WEGS) 
7. M/s. Mahalkshmi 1.25 MW 0.35 
Commercial Services Ltd. | (1 WEG) 
8. M/s Allegro Ventures India | 1.25 MW 0.35 
Pvt. Ltd. (1 WEG) 8.75 
Total MW) | 46.25 MW 
Total Area (in ha) 29.52 8.75 





The original user agency M/s Suzlon Energy Limited, Bangalore has proposed to transfer 
29.52ha. of forest land to the new user agencies, remaining 8.75 ha. of forest land leased forest land is 
left as it is. The original user agency has submitted N.0.C. for such transfer and new user agency have 
submitted an under taking that they will abide by the conditions stipulated by Government of India and 
Government of Karnataka. 

Accordingly the proposal was recommended to Government of India vide State Government letter 
dated 24-6-2006 read at (4) above. 

Government of India, Ministry of Environment and Forests, New Delhi vide their letter dated: 09- 
10-2006 read at (5) above has conveyed its approval for transfer of lease from M/s Suzlon Energy 
Limited, Bangalore the original user agency, to new User Agencies i.e., investors/power producers, 
subject to certain conditions. 

The proposal has been examined in detail and hence the order. 

Government Order No. FEE 119 FLL 2006, Bangalore, Dated: 28th November, 2006 

In the circumstances explained above, Government are pleased to accord sanction under Section 
2 of Forest(Conservation)Act, 1980 for transfer of lease from M/s Suzlon Energy Limited, Bangalore the 
original User Agency, to the new User Agencies i.e., the investors/power producers for 29.52 ha. relating 
to 46.25 MW, out of already diverted 38.27 ha. of forest land for establishment of 46.25 MW Wind Power 
Project as indicated below: 





























Sl. Name of the Investors/ MW to be Forest land to Balance area 
No. New User Agency. transferred be transferred out remains with 
(in MW) of approved area original user 
(in ha.) agencylin ha.) 
1. M/s MSPL Limited 23.75 MW 19.61 -Nil- 
19 WEGS) 
2. M/s. P.Vengannasetty 3.75 MW 4.66 
and Bros. (3 WEG) 





ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೧೧ 















































Sl. Name of the Investors/ MW to be Forest land to Balance area 
No. New User Agency. transferred be transferred out remains with 
(in MW) of approved area original user 
(in ha.) agencylin ha.) 
3. M/s Mark Data Power and | 1.25 MW 0.35 
Energy Limnited. (1 WEGS) 
4. M/s V.S.Lad and Sons 3.75 MW 1.05 
(3 WEG) 
ದ್ರಿ M/s Siddayu Ayurvedic | 2.50 MW 0.70 
Research Foundation | (2 WEGSs) 
Pvt.Ltd. 
6. M/s V.S.L.Mining 8.75 MW 2.45 
(7 WEG) 
7. M/s.Mahalkshmi 1.25 MW 0.35 
Commercial Services Ltd. (1 WEG) 
8. M/s Allegro Ventures India | 1.25 MW 0.35 
Pvt. Ltd. (1 WEG) 8.75 
Total(MW) 46.25 MW 
Total Area (in ha) 29.52 8.75 








The transfer of lease is subject to the condition that the new User Agencies, ie, the 
investors/power producers, shall abide by all the conditions imposed by the Central Government/State 
Government! Principal Chief Conservator of Forests for diversion of 38.27 ha. (4.66 ha. in Davanagere, 
14.00 ha. in Gujanur Block in Bellary District and 19.61 ha. in Sogi Block in Bellalry District) of forest land 
in favour of M/s Suzlon Energy Limited for establishment of Wind Power Project in 
Karnataka. 

By Order and in the Name of the Governor of Karnataka, 
AHMED. A. MOKHTADAR 
PR-1748 Deputy Secretary to Government 
Forests, Ecology and Environment Department. 


Sub: Transfer of lease for 4.7250 ha. relating to 17.50 MW (enhanced from 13.75 MW) to the 
investors! power producer(new User Agencies) out of already diverted 16.81 ha of forest 
land in Sy.No.33 of Chitradurga Village, (Jogimatti Wind Zone) in favour of M/s Suzlon 
Energy Limited, Bangalore for establishment of Wind Power Project in Chitradurga District 
of Karnataka. 

Read: 1. Letter No. F.No.8-12/2004-FC, dated: 21-9-2004 of Government of India, Ministry of 

Environment and Forests, New Delhi. 

2. Government Order No. FEE 26 FLL 2003, dated:28-10-2004 and Addendum No.FEE 
127 FLL 2005, dated: 22.08.2005. 

3. Letter No. A5(5)GFL.CR.Wind Power.CR.8/03-04, dated:07-06-2006 of the Principal 
Chief Conservator of Forests, Bangalore. 

4. State Government letter No. FEE 118 FLL 2006, dt: 24-6-2006 

5. Letter No. F.No.8-12/2004-FC, dated: 09-10-2006 of Government of India, Ministry of 
Environment and Forests, New Delhi. 

Preamble: 

Government of India in its letter read at (1) above has accorded approval under Forest 
(Conservation) Act,1980 for diversion of 16.81 ha. in Sy.No.33 of Chitradurga Village (Jogimatti Wind 
Zone) for establishing 13.75 MW Wind Power Project in favour of M/s Suzlon Energy Limited, Bangalore 
subject to certain conditions. Accordingly in Government Order dt: 25-1-2006 and Addendum dated: 
22.08.2005 read at (2) above sanction has been accorded for diversion of said land for establishing of 
13.75 MW and enhanced 3.75 MW in favour M/s Suzlon Energy Limited, Bangalore subject to certain 
conditions. 

The Principal Chief Conservator of Forests, Bangalore vide his letter dated: 07-06-2006 read at 
(3) above had submitted proposal to obtain the approval of Government of India as per the Government of 
India’s guidelines dated: 14.5.2004 issued under Forest (Conservation) Act, 1980 for transfer of lease of 
forest lands diverted for establishment of Wind Power Project to the New User Agencies i.e. 
investor/Power Producers according to the following statement. 












































೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಥೆಬ್ರವರಿ ೮, ೨೦೦೭ ಭಾಗ - ೧ 
51, Name of the Investors/ New MW to be Forest land to 
No. user agency. transferred be transferred out of 

approved area (in ha.) 
1. | M/s MSPL Limited 5.00 (4 x 1250 KW) 1.3500 
2. | Navalakha Translines 1.25(1x1250 KW) 0.3375 
3. | Abhishek Exports 1.25(1x1250 KW) 0.3375 
4. | Kariganur Iron and Steel 2.50(2x1250 KW) 0.6750 
Pvt. Ltd. 
5. | Mantri Developer Pvt. Ltd. 3.75(3x1250 KW) 1.0125 
6. | Amitronics Pvt. Ltd. 1.25(1x1250 KW) 0.3375 
7. | Sanjana Power 1.25(1x1250 KW) 0.3375 
8. | Jivaraj Tea Limited 1.25(1x1250 KW) 0.3375 
Total 17.50 4.7250 
Balance area like common 
infrastructure, roads, electric 
lines etc., remains with M/s 
Suzlon Energy Limited, 12.0850 
Bangalore. 
Total 16.8100 

















The original user agency M/s Suzlon Energy Limited, Bangalore has proposed to transfer 4.7250 
ha. of forest land to the new user agencies, remaining 12.0850 ha. of leased forest land is left as it is. 
The original user agency has submitted N.0.C. for such transfer and new user agency have submitted an 
under taking that they will abide by the conditions stipulated by Government of India and Government of 
Karnataka. 

Accordingly the proposal was recommended to Government of India vide State Government letter 
dated 24-6-2006 read at (4) above. 

Government of India, Ministry of Environment and Forests, New Delhi vide their letter Dated: 
09-10-2006 read at (5) above has conveyed its approval for transfer of lease from M/s Suzlon Energy 
Limited, Bangalore the original user agency, to new User Agencies i.e., investors/power producers, 
subject to certain conditions. 

The proposal has been examined in detail and hence the order. 

Government Order No. FEE 118 FLL 2006, Bangalore, Dated:28th November, 2006 

In the circumstances explained above, Government are pleased to accord sanction under Section 
2 of Forest(Conservation)Act, 1980 for transfer of lease from M/s Suzlon Energy Limited, Bangalore the 
original User Agency, to the new User Agencies i.e., the investors/power producers for 4.7250 ha. relating 
to 17.50 MW, out of already diverted 16.18 ha. of forest land for establishment of 17.50 MW Wind Power 
Project as indicated below: 















































Sl. | Name of the Investors/ New MW to be Forest land to 
No. user agency. transferred be transferred out of 
approved area (in ha.) 
1. M/s MSPL Limited 5.00 (4 x 1250 KW) 1.3500 
2. Navalakha Translines 1.25(1x1250 KW) 0.3375 
3. Abhishek Exports 1.25(1x1250 KW) 0.3375 
4. Kariganur Iron and Steel 2.50(2x1250 KW) 0.6750 
Pvt. Ltd. 
5. Mantri Developer Pvt. Ltd. 3.75(3x1250 KW) 1.0125 
6. Amitronics Pvt. Ltd. 1.25(1x1250 KW) 0.3375 
7. Sanjana Power 1.25(1x1250 KW) 0.3375 
8. Jivaraj Tea Limited 1.25(1x1250 KW) 0.3375 
Total 17.50 4.7250 
Balance area like common 
infrastructure, roads, electric 
lines etc., remains with M/s 
Suzlon Energy Limited, 12.0850 
Bangalore. 
Total 16.8100 











ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೧೩ 





The transfer of lease is subject to the condition that the new User Agencies, 1.6, the 
investors/power producers, shall abide by all the conditions imposed by the Central Government/State 
Government! Principal Chief Conservator of Forests for diversion of 16.81 ha. of forest land in favour of 
M/s Suzlon Energy Limited in Sy.No.33 of Chitradurga Village(Jogmatti Wind Zone) for establishment 
Wind Power Project in Chitradurga District of Karnataka. 

By Order and in the Name of the Governor of Karnataka, 
AHMED. A. MOKHTADAR 
PR-1749 Deputy Secretary to Government 
Forests, Ecology and Environment Department. 


ಶಿಕ್ಷಣ ಸಚಿವಾಲಯ 
ವಿಷಯ: ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಗಂಥಾಲಯಗಳಿಗಾಗಿ ಪುಸ್ತಕ ಆಯ್ಕೆ ಮತ್ತು ಖರೀದಿಗೆ ಸಂಬಂಧಿಸಿದ 
ಹೆಚ್ಚುವರಿ ಮಾರ್ಗಸೂಚಿಗಳು. 


ಓದಲಾಗಿದೆ: 1) ದಿನಾಂಕ:07-05-2005ರ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 1 ಎಲ್‌ಬಿಪಿ 2004. 
2) ದಿನಾ೦ಕ:18-08-2006ರಂದು ಸರ್ಕಾರದ ಅಧಿಕಾರಿಗಳು, ಸಾಹಿತಿಗಳು ಮತ್ತು ಪ್ರಕಾಶಕರೊಂದಿಗೆ ನಡೆದ ಸಭೆಯ ನಡವಳಿ. 
3) ವ್ಯವಸ್ಥಾಪಕ ನಿರ್ದೇಶಕರು, ನವಕರ್ನಾಟಕ ಪಬ್ಲಿಕೇಶನ್‌ ಪ್ರೈ.ಲಿ. ರವರ ದಿನಾ೦ಕ:05-09-2006ರ ಪತ್ರ. 
4) ದಿನಾ೦ಕ:2-10-2006ರಂದು ಸರ್ಕಾರದ ಕಾರ್ಯದರ್ಶಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 
ನಡವಳಿಗಳು. 
ಪಸ್ತಾವನೆ: 


pr) 


ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ದಿನಾಂಕ:07-02-2005ರ ಆದೇಶದನ್ವಯ, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ವ್ಯಾಪ್ತಿಯಲ್ಲಿ 
ಬರುವ ಗ್ರಂಥಾಲಯಗಳಿಗಾಗಿ ಪುಸ್ತಕ ಆಯ್ಕೆ ಮತ್ತು ಖರೀದಿಗೆ ಸಂಬಂಧಿಸಿದ ವ್ಯಾಪಕವಾದ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಮೇಲೆ (2)ರಲ್ಲಿ 
ಓದಲಾದ ದಿನಾ೦ಕ18-08-2006ರಂದು ನಡೆದ ಸಭೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಗ್ರಂಥಾಲಯಗಳಿಗಾಗಿ 
ಖರೀದಿಸಲಾಗುವ ಪುಸ್ತಕಗಳ ಬೆಲೆಗಳನ್ನು ನಿಗದಿಪಡಿಸುವ ಬಗ್ಗೆ ಚರ್ಚಿಸಲಾಯಿತು. 

2. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲೆ ಓದಲಾದ (3)ರ ಪತ್ರದನ್ವಯ ವ್ಯವಸ್ಥಾಪಕ ನಿರ್ದೇಶಕರು, ನವಕರ್ನಾಟಕ ಪಬ್ಲಿಕೇಷನ್‌ ಪ್ರೈ.ಲಿ, 
ಬೆಂಗಳೂರು ಅವರು ಪುಸ್ತಕ ಖರೀದಿ ಬೆಲೆಯನ್ನು ನಿಗದಿಪಡಿಸಲು ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿರುವರು. ಈ ಉಲ್ಲೇಖಗಳಿಗೆ 
ಅನುಗುಣವಾಗಿ ಮೇಲೆ ಓದಲಾದ (4)ರಂತೆ ಸರ್ಕಾರವು ತಜ್ಞರ ಸಭೆಯನ್ನು ಕರೆದು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ 
ಗ್ರಂಥಾಲಯಗಳಿಗಾಗಿ ಖರೀದಿಸುವ ಪುಸ್ತಕಗಳ ಆಯ್ಕೆ, ಬೆಲೆ ನಿಗದಿ ಇತ್ಕಾದಿ ಬಗ್ಗೆ ಕೂಲಂಕಷವಾಗಿ ಚರ್ಚಿಸಿ ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಈ 
ಕೆಳಕಂಡ ಹೆಚ್ಚುವರಿ ಮಾರ್ಗಸೂಚಿ ಇತ್ಯಾದಿಗಳನ್ನು ಈ ಮೂಲಕ ನಿಗದಿಪಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 170 ಎಲ್‌ಐಬಿ 2006, ಬೆಂಗಳೂರು ದಿನಾ೦ಕ:27ನೇ ನವೆಂಬರ್‌, 2006 

3. ಮೇಲೆ (1)ರಲ್ಲಿ ಓದಲಾದ ದಿನಾ೦ಕ:07-02-2005ರ ಸರ್ಕಾರದ ಆದೇಶವನ್ನು ಭಾಗಶಃ ಮಾರ್ಪಡಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ:- 

(1) ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಖರೀದಿಸುವ ಪುಸ್ತಕಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ, ಈ ಕೆಳಕಂಡ ಬೆಲೆಗಳನ್ನು 
ನಿಗದಿಪಡಿಸಿ ಆದೇಶಿಸಿದೆ. 





ಕ್ರಸಂ ಪುಸ್ತಕದ ಅಳತೆ ಕಾಗದದ ಗುಣಮ ಒಂದು ಪುಟಕ್ಕೆ ನಿಗದಿಪಡಿಸಿದ ಬೆಲೆ 
] ಕೌನ್‌ / 8 ಬಿಳಿಹಾಳೆ (58 Gsm) 25 ಪೈಸೆ 
ಮ್ಯಾಪ್‌ಲಿತೋ (70 Gsm) 31 ಪೈಸೆ 
2 ಕೌನ್‌ / 4 ಬಿಳಿಹಾಳೆ (58 Gsm) 50 ಪೈಸೆ 
ಮ್ಯಾಪ್‌ಲಿತೋ (70 Gsm) 6 ಪೈಸೆ 
3 ಡೆಮಿ / 8 ಬಿಳಿಹಾಳೆ (58 Gsm) 3 ಪೈಸೆ 
ಮ್ಯಾಪ್‌ಲಿತೋ (70 Gsm) 38 ಪೈಸೆ 
4 ಡೆಮಿ 1/ 4 ಬಿಳಿಹಾಳೆ (58 Gsm) 63 ಪೈಸೆ 
ಮ್ಯಾಪ್‌ಲಿತೋ (70 Gsm) 76 ಪೈಸೆ 


5 ಬೈಡಿಂಗ್‌ (ಬಾಕ್ಸ್‌ ಟೈಪ್‌) ಹಾರ್ಡ್‌ ಬೌಂಡ್‌ ಒಂದು ಪುಸ್ತಕ್ಕೆ ರೂ.20/- 
1. ಭಾರತೀಯ ಇತರೆ ಭಾಷೆಯ ಪುಸ್ತಕಗಳಿಗೆ ಮುಖಪುಟದ ಬೆಲೆ ಮೇಲೆ ಶೇ.25ರ ಸೋಡಿ. 
11. ಆಂಗ್ಲ ಭಾಷೆಯ ಪುಸ್ತಕಗಳಿಗೆ (ಪ್ರಚಲಿತ ವರ್ಷದಲ್ಲಿ ಪ್ರಕಟಗೊಂಡಿದ್ದು) ಮುಖ ಪುಟದ ಬೆಲೆ ಮೇಲೆ ಶೇ.20ರ ಸೋಡಿ. 





(3) ರಾಜ್ಯಮಟ್ಟದ ಪುಸ್ತಕ ಆಯ್ಕೆ ಸಮಿತಿಗೆ ಆಯ್ಕೆಗಾಗಿ ಬಂದಂತಹ ಎಲ್ಲಾ ಪುಸ್ತಕಗಳನ್ನು ಬೆಂಗಳೂರಿನಲ್ಲಿರುವ ಯಾವುದಾದರೊಂದು 
ಸಾರ್ವಜನಿಕ ಗ್ರಂಥಾಲಯದಲ್ಲಿ ಪ್ರದರ್ಶನಕ್ಕೆ ಇಡಲು ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಕ್ರಮ ಕೈಗೊಳ್ಳತಕ್ಕದ್ದು. ಜಿಲ್ಲಾ/ನಗರ ಕೇಂದ್ರ 
ಗ್ರಂಥಾಲಯಗಳಲ್ಲಿ ಪಟ್ಟಿಯನ್ನು ಮಾತ್ರ ಪ್ರದರ್ಶಿಸತಕ್ಕದ್ದು. 


೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





(4) ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ದಿನಾಂಕ:07-02-2005ರ ಅನುಬಂಧ- 3ರ ಕಂಡಿಕೆ 3(ಈ)ವನ್ನು ಬದಲಾಯಿಸಿ ಈ ಕೆಳಕಂಡಂತೆ 
ಪ್ರತಿಸ್ಥಾಪಿಸಿದೆ (Substituted): 

“3(ಈ) ಮುಖ್ಯ ಗ್ರಂಥಾಲಯಾಧಿಕಾರಿಗಳ ವಿವೇಚನ ಕೋಟಾದಲ್ಲಿ ಶೇ.75ರಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು 
ಖರೀದಿಸಲು ಹಾಗೂ ಇನ್ನುಳಿದ ಬಾಬ್ವಿನಿಂದ ಪಠ್ಯಪುಸ್ತಕ, ಸ್ಥಳೀಯ ಲೇಖಕರ ಪುಸ್ತಕಗಳು ಹಾಗೂ ಪರಾಮರ್ಶನ ಪುಸ್ತಕಗಳನ್ನೇ ಖರೀದಿಸತಕ್ಕದ್ದು. 
ಬೆಂಗಳೂರು ನಗರದ ಹಾಗೂ ಇತರೆ ನಗರ/ಜಿಲ್ಲಾ ಪ್ರಾಧಿಕಾರಗಳಿಗೆ ವಿವೇಚಾನ ಕೋಟಾದಡಿ ಬೆಂಗಳೂರು ನಗರ ಪ್ರಾಧಿಕಾರಗಳಿಗೆ - ಶೇ.5% ಮತ್ತು 
ಇತರ ನಗರ/ಜಿಲ್ಲಾ ಪ್ರಾಧಿಕಾರಗಳಿಗೆ - ಶೇ.10%ಗಳಿಗೆ ಸೀಮಿತಗೊಳಿಸಲಾಗಿದೆ. ಹಾಗೆಯೇ ಪಠ್ಯಪುಸ್ತಕಗಳನ್ನು ಹಾಗೂ ಸ್ಪರ್ಧಾತ್ಮಕ ಪರಿಕ್ಷೆಗಳಿಗೆ 
ಸಂಬಂಧಿಸಿದ ಪುಸ್ತಕಗಳನ್ನು ಖರೀದಿಸುವಾಗ ಹಿಂದಿನ ಎರಡು ವರ್ಷದ ಪುಸ್ತಕಗಳನ್ನು ಮಾತ್ರ ಖರೀದಿಸತಕ್ಕದ್ದು. ಯಾವುದೇ ಕಾರಣಕ್ಕೆ ವಿವೇಚನ 
ಕೋಟಾದಡಿ ಎರಡು ವರ್ಷಕ್ಕಿಂತ ಹಳೆಯದಾದ ಪುಸ್ತಕಗಳನ್ನು ರಿಮೇ೦ಡರ್ಸ್‌ನ್ನು ಖರೀದಿಸಬಾರದು”. 

(5) ಜೋರ ಪ್ರಕಟಣೆ ಪುಸ್ತಕಗಳನ್ನು ಆಯ್ಕೆಗೆ ನೀಡಿದಾಗ ಅದನ್ನು ಪರಿಶೀಲಿಸಿ ಅಂತಹ ಪುಸ್ತಕಗಳನ್ನು ಕಡ್ಡಾಯವಾಗಿ ನಿಷೇದಿಸತಕ್ಕದ್ದು. 
ಹಾಗೂ ಒಂದು ಪಕ್ಷ ಸರಬರಾಜುದಾರರು ನೀಡಿದ್ದೆ ಆದರೆ, ಅಂತಹ ಸರಬರಾಜುದಾರರನ್ನು ಕಪ್ಪುಪಟ್ಟಿಗೆ ಸೇರಿಸತಕ್ಕದ್ದು. 

(6) ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ದಿನಾ೦ಕ:07-02-2005ರ ಆದೇಶದ ಅನುಬಂಧ-3ರ ಕಂಡಿಕೆ14(ಅ)ವನ್ನು ಬದಲಾಯಿಸಿ ಈ 
ಕೆಳಕಂಡಂತೆ ಪ್ರತಿಸ್ಥಾಪಿಸಿದೆ (Substituted): 

“4(ಅ) ಪುಸ್ತಕ ಸರಬರಾಜು: ಮಾರಾಟದ ಬಗ್ಗೆ ಅನ್ವಯವಾಗುವ ತೆರಿಗೆ ಪಾವತಿ ಸೇರಿದಂತೆ, ವಿವಿಧ ಕಾಯ್ದೆಗಳನ್ನು ಚಾಚುತಪ್ಪದೆ 
ಅನುಸರಿಸುವುದು ಮಾರಾಟಗಾರನ: ಸರಬರಾಜುದಾರನ: ಲೇಖಕನ ಜವಾಬ್ದಾರಿಯಾಗಿರುತ್ತದೆ. ಸರಬರಾಜು ಮತ್ತು ಪಾವತಿಗೆ ಸಂಬಂಧಿಸಿದಂತೆ ಈ 
ಕೆಳಕಂಡ ಕ್ರಮಗಳನ್ನು ಪಾಲಿಸತಕ್ಕದ್ದು. 

(1) ಆದೇಶ ನೀಡಿದ 30 ದಿನಗಳೊಳಗಾಗಿ ಸರಬರಾಜುದಾರರು ಪುಸ್ತಕಗಳನ್ನು ಸರಬರಾಜು ಮಾಡತಕ್ಕದ್ದು. 

(11) ನಗರ/ಜಿಲ್ಲಾ ಕೇಂದ ಗಂಥಾಲಯದ ಮುಖ್ಯ ಗಂಥಾಲಯಾಧಿಕಾರಿಗಳು 30 ದಿನಗಳೊಳಗಾಗಿ ಬಂದಂತಹ ಪುಸ್ತಕಗಳನ್ನು ವಿತರಣಾ 
ಸಂಖ್ಯೆಗೆ ಅನುಗುಣವಾಗಿ ಇರುವುದನ್ನು ಪರಿಶೀಲಿಸಿ ದೃಢೀಕರಣ ಪತ್ರವನ್ನು (Stock ೦6110815) ಸರಬರಾಜುದಾರರಿಗೆ 
ಕಳುಹಿಸತಕ್ಕದ್ದು. ಸದರಿ ಸ್ವೀಕೃತಿಯನ್ನು ಕಳುಹಿಸಲು ತಡಮಾಡದಂತೆ ನೋಡಿಕೊಳ್ಳಲು ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ 
ಇಲಾಖೆ ಇವರು ಕ್ರಮ ತೆಗೆದುಕೊಳ್ಳತಕ್ಕದ್ದು. 

(111) ಸರಬರಾಜುದಾರರು ಎಲ್ಲಾ ದೃಢೀಕರಣ ಪತ್ರಗಳೊಂದಿಗೆ ಬಿಲ್ಲುಗಳನ್ನು ಸಿದ್ದಪಡಿಸಿ, ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 
ಇವರ ಕಛೇರಿಗೆ ಕಳುಹಿಸಿದ 60 ದಿನಗಳ ಒಳಗಾಗಿ ಹಣ ಪಾವತಿ ಮಾಡತಕ್ಕದ್ದು”. 

(7) ಜಾಗೃತಿ ಸಮಿತಿಯನ್ನು ರಚಿಸುವ ಬಗ್ಗೆ : ಆಯ್ಕೆಯಾದ ಪುಸ್ತಕಗಳನ್ನೇ ಎಲ್ಲಾ ಗಂಥಾಲಯಗಳಿಗೂ ಸರಬರಾಜುದಾರರು ಸರಬರಾಜು 

ಮಾಡುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಲು ಈ ಕೆಳಕಂಡ ಜಾಗೃತಿ ಸಮಿತಿಗಳನ್ನು ಈ ಮೂಲಕ ರಚಿಸಲಾಗಿದೆ. 

(ಅ) ಬೆಂಗಳೂರಿನಲ್ಲಿ ಮಾತ್ರ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯ ಇಬ್ಬರು ಸದಸ್ಯರು ಹಾಗೂ ಇಲಾಖಾ ನಿರ್ದೇಶಕರನ್ನೊಳಗೊಂಡ 
ಒಂದು ಸಮಿತಿ. 

(ಆ) ಜಿಲ್ಲಾ ಅಥವಾ ನಗರ ಮಟ್ಟದಲ್ಲಿ ಆಯಾಯ ಪ್ರಾಧಿಕಾರದ ಇಬ್ಬರು ಸದಸ್ಯರನ್ನು ಹಾಗೂ ಮುಖ್ಯ ಗಂಥಾಲಯಾಧಿಕಾರಿಗಳನ್ನೊಳಗೊಂಡ 
ಸಮಿತಿ. 

ಆಯ್ಕೆಯಾದ ಪುಸ್ತಕಗಳನ್ನು ಸರಬರಾಜು ಮಾಡದಿದ್ದಲ್ಲಿ, ಅಂತಹ ಪುಸ್ತಕಗಳ ಬಿಲ್ಲನ್ನು ಪಾವತಿ ಮಾಡದಿರಲು ಹಾಗೂ ಅಂತಹ 
ಲೇಖಕ/ಪ್ರಕಾಶನ ಸಂಸ್ಥೆಯನ್ನು ಕಪ್ಪುಪಟ್ಟಿಗೆ ಸೇರಿಸಲು ಸದರಿ ಸಮಿತಿಗಳು ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಮಾಡತಕ್ಕದ್ದು. 

(8) ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯಲ್ಲಿ ತೆಗೆದುಕೊ೦ಡ ನಿರ್ಣಯದಂತೆ ಪುಸ್ತಕಗಳನ್ನು ಆಯ್ಕೆಗೆ ಸಲ್ಲಿಸುವಾಗ ಪುಸ್ತಕಗಳಲ್ಲಿ ಸಮಗ್ರ 
ಮಾಹಿತಿಯನ್ನು ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಕಛೇರಿಯಿ೦ದ ನೀಡುವ ಅರ್ಜಿ ನಮೂನೆಯಲ್ಲಿ ನಮೂದಿಸಿರುವ ಎಲ್ಲಾ 
ಅಂಶಗಳ ಮಾಹಿತಿಯನ್ನು ಪುಸ್ತಕದ ತಾಂತ್ರಿಕ ಪುಟದಲ್ಲಿ (1೧7010! 0809) ಕಡ್ಡಾಯವಾಗಿ ಮುದ್ರಿಸತಕ್ಕದ್ದು. ಈ ಅಂಶಗಳಲ್ಲಿ ಪ್ರಥಮ ಮುದ್ರಣದ 
ವರ್ಷ, ಇತ್ತೀಚಿನ ಮುದ್ರಣದ ಸಂಖ್ಯೆ (ಆವೃತ್ತಿ, ವರ್ಷ, ಕೃತಿ ಸಂಖ್ಯೆ, ಬೆಲೆ, ಬಳಸಿರುವ ಕಾಗದದ ಅಳತೆ, ಕಾಗದದ ಸ್ವರೂಪ (1301170 ಇತ್ಯಾದಿ), 
ಕಾಗದದ ಜಿಎಸ್‌ಎ೦ ಪ್ರಮಾಣ ಇತ್ಯಾದಿಗಳು ಈ ನಮೂನೆಯಲ್ಲಿ ಒಳಗೊಂಡಿರಬೇಕು. ಇದನ್ನು 2007ರಲ್ಲಿ ಪ್ರಕಟಗೊಳ್ಳುವ ಪುಸ್ತಕಗಳಲ್ಲಿ 
ಅಳವಡಿಸತಕ್ಕದ್ದು. 

(9) ಪುಸ್ತಕಗಳಿಗೆ ಸಂಬಂಧಿಸಿದಂತೆ ಒಂದು ಸಮಗ್ರ ಪುಸ್ತಕ ನೀತಿಯನ್ನು ರೂಪಿಸುವ ಅಗತ್ಯವಿದ್ದು, ಈ ಬಗ್ಗೆ ರಾಜ್ಯಮಟ್ಟದ ಕಮ್ಮಟವನ್ನು 
ಏರ್ಪಡಿಸುವ ಕುರಿತು ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಇವರು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎನ್‌.ಸೋಮಶೇಖರ್‌ 
ಪಿ.ಆರ್‌.1694 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಶಿಕ್ಷಣ ಇಲಾಖೆ. 

ವಿಷಯ: ಕಾಲೇಜು ಶಿಕಣ ಇಲಾಖೆಯ ಪ್ರಥಮ ದರ್ಜೆ ಕಾಲೇಜುಗಳ ಉಪನ್ಯಾಸಕರ, ಗ್ರಂಥಪಾಲಕರ ಮತ್ತು 

ದೈಹಿಕ ಶಿಕ್ಷಣ ನಿರ್ದೇಶಕರುಗಳ ಹುದ್ದೆಗಳ ನೇಮಕಾತಿ ಕುರಿತು. 

ಓದಲಾಗಿದೆ:1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌-79-ಎಸ್‌ಆರ್‌ಇ-2002 ದಿನಾಂಕ: 09-01-2003. 

2) ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ, ನವದೆಹಲಿ ರವರ ಅಧಿಸೂಚನೆ ಸಂಖ್ಯೆ: ಎಫ್‌ 
ನಂ.1-1/2002(2=a)Exemp. ದಿನಾಂಕ: 14-06-2006 

3) ಕರ್ನಾಟಕ ಲೋಕ ಸೇವಾ ಆಯೋಗದ ಕಾರ್ಯದರ್ಶಿಯವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಆರ್‌(1) 
101/06-07/ಪಿಎಸ್‌ಸಿ ದಿನಾಂಕ: 13-09-2006 ಮತ್ತು 25-09-2006. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೧೫ 





ಪಸಾವನೆ: 

4 ಮೇಲೆ ಕ್ರಮಾಂಕ(1)ರಲ್ಲಿ ಓದಲಾದ ದಿನಾಂಕ: 09-01-2003ರ ಸರ್ಕಾರಿ ಅಧಿಸೂಚನೆಯಲ್ಲಿ ಕಾಲೇಜು ಶಿಕಣ 
ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಉಪನ್ಯಾಸಕರುಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಕೆಳಕಂಡಂತೆ 
ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸಲಾಗಿತ್ತು. 

For Direct Recruitment: 

1) “Must be a holder of a Master's Degree with Minimum of fifty-five percent of marks. 

Provided that in respect of Scheduled Castes and Scheduled Tribes candidates the minimum 
marks shall be fifty percent. 

2) Must have passed National Eligibility Test conducted by the UGC or CSIR or SLET conducted 
by the State Government or any authority accredited by the UGC. 

Provided that the candidates who have completed M.Phil by 31.12.1993 or have submitted. 
Thesis for Ph.D. in the concerned subject up to 31.12.2002 are exempted from passing National Test. 

Age: In accordance with the Karnataka Civil Services (General Recruitment) Rules, 1977: 

Provided that in respect of persons in the service of Karnataka Education Department Services 
(Collegiate Education) Department and are eligible for Direct Recruitment the maximum age limit is 
relaxed by ten years.” 

ಕಾಲೇಜು ಶಿಕ್ಸಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಉಪನ್ಯಾಸಕರುಗಳ 
ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕುರಿತು ಕರ್ನಾಟಕ ಲೋಕ ಸೇವಾ 
ಆಯೋಗವನ್ನು ಕೋರಲಾಗಿದ್ದು, ಆಯ್ಕೆ ಪ್ರಕ್ರಿಯೆಯನ್ನು ಮೇಲೆ ಹೇಳಲಾಗಿರುವ ನೇಮಕಾತಿ ನಿಯಮಗಳನುಸಾರ ಆಯ್ಕೆ 
ಮಾಡಲು ಸೂಚಿಸಲಾಗಿತ್ತು. ಇದಲ್ಲದೇ ಗ್ರಂಥಪಾಲಕರ ಹಾಗೂ ದೈಹಿಕ ಶಿಕ್ಬಣ ನಿರ್ದೇಶಕರ ಖಾಲಿ ಹುದ್ದೆಗಳನ್ನೂ ಸಹ 
ಭರ್ತಿ ಮಾಡಲು ಆಯೋಗಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ. 

ಈ ಮಧ್ಯೆ ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ದಿನಾಂಕ: 14-06-2006ರ ಅಧಿಸೂಚನೆಯಲ್ಲಿ ಯುಜಿಸಿ 
ರೆಗ್ಯೂಲೇಷನ್‌ಗೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 

“NET shall remain the compulsory requirement for appointment as Lecturer for those with post- 
graduate degree. However, the candidates having Ph.D. degree in the concerned subject are exempted 
from NET for PG level and UG level teaching. The candidates having M.Phil degree in the concerned 
subject are exempted from NET for UG level teaching only.” 

ಕಾಲೇಜು ಶಿಕಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಸಮಗ್ರವಾಗಿ ಪುನರ್‌ ರೂಪಿಸಲು 
ವಿವಿಧ ಹಂತಗಳಲ್ಲಿ ಪರಿಶೀಲಿಸಲಾಗುತ್ತಿದೆ. ಅವುಗಳು ಇನ್ನೂ ಅಂತಿಮವಾಗಿ ರೂಪಗೊಂಡಿಲ್ಲ. ಗ್ರಂಥಪಾಲಕರ ಹಾಗೂ 
ದೈಹಿಕ ಶಿಕ್ಬಣ ನಿರ್ದೇಶಕರ ಹುದ್ದೆಗಳಿಗೂ ಸಕ ಯುಜಿಸಿ ರೆಗ್ಯೂಲೇಷನ್‌ ರವರ ಈಗಿನ ತಿದ್ದುಪಡಿಯಲ್ಲಿ ನಿಗಧಿಪಡಿಸಿರುವ 
ವಿದ್ಯಾರ್ಹತೆಯನ್ನೇ ನಿಗಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 

ಯುಜಿಸಿ ರೆಗ್ಯೂಲೇಷನ್‌ ತಿದ್ದುಪಡಿಯ ನಿಯಮಾವಳಿಗಳನ್ನು ಪ್ರಸ್ತುತ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ 
ನಿಯಮಗಳಿಗೆ ತಿದ್ದುಪಡಿ ಮಾಡದೇ ಅಥವಾ ಸದರಿ ನಿಯಮಾವಳಿಗಳಿಗೆ ತಿದ್ದುಪಡಿಯ ನಿರೀಕ್ಬೆಯಲ್ಲಿ ಒಂದು ಕಾರ್ಯಕಾರಿ 
ಆದೇಶವನ್ನು ಹೊರಡಿಸದೇ ನೇಮಕಾತಿ ಕಾರ್ಯವನ್ನು ಮುಂದವರಿಸಿದ್ದೇ ಆದರೆ, ಕಾನೂನು ತೊಡಕುಗಳು ಎದುರಾಗುವ 
ಸಾಧ್ಯತೆಗಳಿರುತ್ತವೆಯೆಂದು ಮೇಲೆ ಕ್ರಮಾಂಕ (3)ರಲ್ಲಿ ಓದಲಾದ ದಿನಾಂಕ: 12-09-2006 ಮತ್ತು 25-09-2006ರ 
ಪತ್ರಗಳಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗವು ಅಭಿಪ್ರಾಯ ವ್ಯಕ್ತಪಡಿಸುತ್ತಾ, ಈ ಸಂಬಂಧ ಸೂಕ್ತ ಆದೇಶ 
ನೀಡುವಂತೆ ಕೋರಲಾಗಿದೆ. ಈ ವಿಷಯವನ್ನು ಸರ್ಕಾರ ಸಮಗ್ರವಾಗಿ ಪರಿಶೀಲಿಸಿದ್ದು, ಜಾರಿಯಲ್ಲಿರುವ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ನು ಸಮಗ್ರವಾಗಿ ಪುನರ್‌ ರೂಪಿಸಲು ಪರಿಶೀಲನೆಯಲ್ಲಿದ್ದು, ಮೇಲ್ಕಂಡಂತೆ ಎಂ.ಫಿಲ್‌ 
ಪದವಿಯನ್ನು ನಿಗಧಿಪಡಿಸಿ ತಿದ್ದುಪಡಿ ಮಾಡಲು ಕನಿಷ್ಕ 6 ತಿಂಗಳ ಕಾಲಾವಕಾಶವಾದರೂ ತೆಗೆದುಕೊಳ್ಳುತ್ತದೆ. ಎಂಬ 
ಅಂಶವನ್ನು ಮತ್ತು ಪ್ರಸ್ತುತ ಗ್ರಾಮಾಂತರ ಪ್ರದೇಶದಲ್ಲಿರುವ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ 
ಶೈಕ್ಟಣಿಕ ಹಿತದೃಷ್ಟಿಯನ್ನು ಸರ್ಕಾರವು ಗಮನದಲ್ಲಿಟ್ಟುಕೊಂಡು, ಉಪನ್ಯಾಸಕರ, ಗ್ರಂಥಪಾಲಕರ ಹಾಗೂ ದೈಹಿಕ ಶಿಕ್ಬಣ 
ನಿರ್ದೇಶಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವುದು ತೀರ ಅಗತ್ಯವಿರುವುದರಿಂದಾಗಿ, ವೃಂದ ಮತ್ತು ನೇಮಕಾತಿ 
ನಿಯಮಗಳಿಗೆ ತಿದ್ದುಪಡಿ ಮಾಡುವುದನ್ನು ಬಾಕಿ ಇಟ್ಟು ಒಂದು ಕಾರ್ಯಕಾರಿ ಆದೇಶವನ್ನು ಹೊರಡಿಸಲು ಮತ್ತು 
ಉಪನ್ಯಾಸಕರುಗಳ ಆಯ್ಕೆ ವಿಧಾನದ ಬಗ್ಗೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಇಡಿ-264-ಡಿಸಿಇ- 92 ದಿನಾಂಕ: 11-06- 
1993ರ ಮತ್ತು ದಿನಾಂಕ: 25-11-93ರ ತಿದ್ದುಪಡಿಯ ಮೂಲಕ ಹೊರಡಿಸಿರುವ ವಿಶೇಷ ನೇಮಕಾತಿ ನಿಯಮಗಳಿಗೆ 
ಸೂಕ್ತ ರೀತಿಯಲ್ಲಿ ತಿದ್ದುಪಡಿ ಮಾಡುವುದನ್ನೂ ಸಹ ನಿರೀಕ್ಬೆಯಲ್ಲಿಟ್ಟು ಪ್ರಸ್ತುತ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ 
ದಿನಾಂಕ: 25-11-93ರಂದು ಹೊರಡಿಸಿರುವ ವಿಶೇಷ ನೇಮಕಾತಿ ನಿಯಮಗಳಲ್ಲಿ ನಿಗಧಿಪಡಿಸಿರುವ ವಿದಿವಿಧಾನಗಳನ್ನೇ 
ಅನುಸರಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 74 ಡಿಸಿಇ 2006, ಬೆಂಗಳೂರು ದಿನಾಂಕ: 23ನೇ ನವೆಂಬರ್‌, 2006 
ಪ್ರಸ್ತಾವನೆ ಭಾಗದಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಕಾಲೇಜು ಶಿಕ್ಸಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜುಗಳ ಉಪನ್ಯಾಸಕರುಗಳ, ಗ್ರಂಥಪಾಲಕರ ಮತ್ತು ದೈಹಿಕ ಶಿಕ್ಸಣ ನಿರ್ದೇಶಕರ ಹುದ್ದೆಗಳಿಗೆ ಆಯ್ಕೆ ಬಯಸುವ 
ಅಭ್ಯರ್ಥಿಗಳು ಸಂಬಂಧಪಟ್ಟ ಆಯಾ ವಿಷಯಗಳಲ್ಲಿ ಪಿ.ಹೆಚ್‌ಡಿ / ಎಂ.ಫಿಲ್‌. ಪದವಿ ವಿದ್ಯಾರ್ಹತೆಯನ್ನು ಹೊಂದಿದ್ದಲ್ಲಿ 
ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ (ಎನ್‌.ಇ.ಟಿ.) ವಿದ್ಯಾರ್ಹತೆಯನ್ನು ಹೊಂದುವುದರಿಂದ ವಿನಾಯಿತಿ ನೀಡಲಾಗಿದೆ. 
ಉಪನ್ಯಾಸಕರುಗಳ ಆಯ್ಕೆ ವಿಧಾನದ ಬಗ್ಗೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಇಡಿ 264 ಡಿಸಿಇ 92 ದಿನಾಂಕ: 11- 
06-93ರ ಮತ್ತು ದಿನಾಂಕ: 25-11-93ರ ತಿದ್ದುಪಡಿ ಮೂಲಕ ಹೊರಡಿಸಿರುವ ವಿಶೇಷ ನೇಮಕಾತಿ ನಿಯಮಗಳಿಗೆ ಸೂಕ್ತ 
ರೀತಿಯಲ್ಲಿ ತಿದ್ದುಪಡಿ ಮಾಡುವುದನ್ನು ನಿರೀಕ್ಬೆಯಲ್ಲಿಟ್ಟು ಪ್ರಸ್ತುತ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ದಿನಾಂಕ: 11-06- 
93ರ ಮತ್ತು ದಿನಾಂಕ: 25-11-93ರ ತಿದ್ದುಪಡಿಯನ್ವಯ ಹೊರಡಿಸಿರುವ ವಿಶೇಷ ನೇಮಕಾತಿ ನಿಯಮಗಳಲ್ಲಿ 
ನಿಗಧಿಪಡಿಸಿರುವ ವಿದಿವಿಧಾನಗಳನ್ನೇ ಅನುಸರಿಸತಕ್ಕದ್ದು. 
ಈ ಬಗ್ಗೆ ಕಾಲೇಜು ಶಿಕೃಣ ಇಲಾಖೆಯ ವೃಂದ ಮತ್ತುನೇಮಕಾತಿ ನಿಯಮಗಳಿಗೆ ಪ್ರತ್ಯೇಕ ತಿದ್ದುಪಡಿಯನ್ನು 
ಹೊರಡಿಸಲಾಗುವುದು. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ನಿ. ಬಸವರಾಜು 
ಪಿ.ಆರ್‌.1695 ಸರ್ಕಾರದ ಉಪ ಕಾರ್ಯದರ್ಶಿ-.4, 
ಶಿಕ್ಟಣ ಇಲಾಖೆ (ಉನ್ನತ ಶಿಕ್ಬಣ). 


ವಿಷಯ: ಕೋಲಾರ ಜಿಲ್ಲೆ, ಗುಡಿಬಂಡೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಮತ್ತು ಬಿಜಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೊಸ 
ಕಟ್ಟಡ ನಿರ್ಮಾಣಕ್ಕಾಗಿ ಆಡಳಿತಾತಕ್ರ ಮಂಜೂರಾತಿ ನೀಡುವ ಕುರಿತು. 
ಓದಲಾಗಿದೆ: (1) ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರುರವರ ಪತ್ರ ಸಂಖ್ಯೆ: ಕಾಶಿಇ:12: ಯೋಜನೆ: 2001-02: 
ದಿನಾಂಕ:07.11.2006. 
(2) ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರುರವರ ಪತ್ರ ಸಂಖ್ಯೆ: ಕಾಶಿಇ:04: ಯೋಜನೆ:2000-01: 
ದಿನಾಂಕ:07.11.2006. 
ಪ್ರಸ್ತಾವನೆ: 
ಮೇಲೆ (1) ಮತ್ತು (2ರಲ್ಲಿ ಓದಲಾದ ದಿನಾಂಕ:07.11.2006ರ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಪತ್ರದಲ್ಲಿ 
ಬಿಜಾಪುರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ 2005-06ನೇ ಸಾಲಿಗೆ ಲೆಕ್ಕಶೀರ್ಷಿಕೆ:2202-03-103-2-02-059 
(ಪಿ.ವಿ), ಯೋಜನೆಯಡಿ ರೂ.80.00 ಲಕ್ಷಗಳನ್ನು ಸರ್ಕಾರದ ಆದೇಶ ಸಂಖ್ಯೆ: ಇಡಿ:327: ಯೋಸಕಾ: 2005: ದಿನಾಂಕ:23.01.2006ರಲ್ಲಿ 
ಒದಗಿಸಲಾಗಿದೆ ಎಂದು ತಿಳಿಸಿ ಈ ಮೊತ್ತವನ್ನು ಅದೇ ಆದೇಶದಲ್ಲಿ ಕಾರ್ಯಪಾಲಕ ಅಭಿಯಂತರರು ಬಿಜಾಪುರ ಅವರ ಹೆಸರಿನಲ್ಲಿ ಠೇವಣಿ ಇಡುವಂತೆ 
ಆದೇಶಿಸಿರುವಂತೆ ಅವರ ಹೆಸರಿನಲ್ಲಿ ಚೆಕ್‌ ಮೂಲಕ ಠೇವಣಿ ಇಡಲಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಮುಖ್ಯ ಅಭಿಯಂತರರು, ಲೋಕೋಪಯೋಗಿ 
ಇಲಾಖೆ, ಬೆಂಗಳೂರು ಇವರಿಂದ ನಕ್ಷೆ ಮತ್ತು ರೂ.100.00 ಲಕ್ಷ (ರೂಪಾಯಿ ಒಂದುನೂರುಲಕ್ಷ ಮಾತ್ರ) ಅಂದಾಜು ಪಟ್ಟಿಯನ್ನು ಪಡೆದು 
ಆಡಳಿತಾತಕ್ರ ಅನುಮೋದನೆ ನೀಡುವಂತೆ ಕೋರಿರುತ್ತಾರೆ. 
ಅದೇ ರೀತಿ 2006-07ನೇ ಸಾಲಿಗೆ ಲೆಕ್ಕಶೀರ್ಷಿಕೆ:4202-01-203-1-01-139 (ಪಿ.ವಿ) ಯೋಜನೆಯಡಿಯಲ್ಲಿ ಕೋಲಾರ ಜಿಲ್ಲೆ 
ಗುಡಿಬಂಡೆ, ಮತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಕ್ರಮವಾಗಿ ರೂ.33.00 ಲಕ್ಷ 
(ರೂ. ಮೂವತೂರು ಲಕ್ಷ) ಮತ್ತು ರೂ.8.00 ಲಕ್ಷ (ರೂ. ಎಂಟು ಲಕ್ಷ ಮಾತ್ರ) ಗಳನ್ನು ಒದಗಿಸಲಾಗಿರುವುದರಿಂದ, ಮುಖ್ಯ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ಇವರಿಂದ ನಕ್ಷೆ ಮತ್ತು ರೂ.100.00 ಲಕ್ಷ (ರೂಪಾಯಿ ಒಂದುನೂರು ಲಕ್ಷ) ಮತ್ತು ರೂ.24.00 ಲಕ್ಷ 
(ರೂ.ಇಪ್ಪತ್ತ ನಾಲ್ಕು ಲಕ್ಷ ಮಾತ್ರ) ಗಳ ಅಂದಾಜು ಪಟ್ಟಿಯನ್ನು ಪಡೆದು, ಆಡಳಿತಾತ್ಮಕ ಮಂಜೂರಾತಿ ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 533 ಯೋಸಕಾ 2006, ಬೆಂಗಳೂರು, ದಿನಾಂಕ:25ನೇ ನವೆಂಬರ್‌, 2006 
(ಇಡಿ: 104: ಸ್ವೀಮರ (ಯುನಿಕ್‌) 2006, ದಿನಾಂಕ:25.11.2006) 
2005-06ನೇ ಸಾಲಿಗೆ ಲೆಕ್ಕಶೀರ್ಷಿಕೆ:2202-03-103-2-02-059 (ಪಿ.ವಿ) ಯೋಜನೆಯಡಿ ಬಿಜಾಪುರ, ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಒದಗಿಸಲಾದ ರೂ.80.00 ಲಕ್ಷ (ರೂಪಾಯಿ ಎಂಭತ್ತು ಲಕ್ಷಗಳು ಮಾತ್ರ) ಗಳನ್ನು ಸರ್ಕಾರದ ಆದೇಶದನ್ವಯ 
ಕಾರ್ಯಪಾಲಕ ಅಭಿಯಂತರರು ಬಿಜಾಪುರ ಅವರ ಹೆಸರಿನಲ್ಲಿ ಠೇವಣಿ ಇಡಲಾಗಿರುವುದರಿಂದ ರೂ.100.00 ಲಕ್ಷ (ರೂಪಾಯಿ ಒಂದು ಲಕ್ಷ ಮಾತ್ರ) 
ಅಂದಾಜು ಪಟ್ಟಿಗೆ ಆಡಳಿತಾತಕ್ರ ಮಂಜೂರಾತಿ ನೀಡಲು ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. 
2006-07ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ:4202-01-203-01-139 (ಪಿ.ವಿ) ಯೋಜನೆಯಡಿಯಲ್ಲಿ ಕೋಲಾರ ಜಿಲ್ಲೆ, ಗುಡಿಬಂಡೆ ಮತ್ತು 
ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಕ್ರಮವಾಗಿ ರೂ.33.00 ಲಕ್ಷ (ರೂ. 
ಮೂವತೂರು ಲಕ್ಷ ಮಾತ್ರ) ಮತ್ತು ರೂ.8.00 ಲಕ್ಷಗಳನ್ನು (ರೂ.ಎಂಟು ಲಕ್ಷ ಮಾತ್ರ) ಒದಗಿಸಲಾಗಿರುವುದರಿಂದ ಮುಖ್ಯ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ಇವರಿಂದ ಪಡೆದಿರುವ ನಕ್ಷೆ ಮತ್ತು 100.00 ಲಕ್ಷ (ರೂಪಾಯಿ ಒಂದು ನೂರು ಲಕ್ಷ ಮಾತ್ರ) ಮತ್ತು 
ರೂ.24.00 ಲಕ್ಷ (ರೂ. ಇಪ್ಪತ್ತನಾಲ್ಕು ಲಕ್ಷ ಮಾತ್ರ)ಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಲು ಆಯುಕ್ತರು, ಕಾಲೇಜು ಶಿಕ್ಷಣ 
ಇಲಾಖೆ, ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. 
ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಶಿಕ್ಷಣ ಇಲಾಖೆ ಅವರ ಸಹಮತಿಯನ್ನು ಅ.ಟಿ. ಸಂಖ್ಯೆ: ಶಿಇ:889: ಐಎಫ್‌ಎಸ್‌ 
2006, ದಿನಾಂಕ:16.11.2006ರಲ್ಲಿ ಪಡೆದು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಶ್ರೀಕಂಠೇಶ್ವರ 
ಪಿ.ಆರ್‌. 1717 ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಸಹಕಾರ್ಯದರ್ಶಿ (ಯೋಜನೆ) ಶಿಕ್ಷಣ ಇಲಾಖೆ. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೧೭ 





EDUCATION SECRETARIAT 
Sub: Grant of monetary benefits with effect from 01.04.93 to the diploma holder lecturers in 
Government and Aided polytechnics who have been extended AICTE pay scales from 
01.04.93. 
Read: 1) Government Order No. ED 79 DTE 91 Dated:18.07.94. 
2) Government Order No. ED 479 TPE 97 Dated:11.10.2001. 
3) Government Order No.ED 25 DTE 2002 Dated:29.11.2002. 
Preamble: 

1. In the Government Order read at (1) above, 1986 AICTE pay scales were extended to the 
Graduate lecturers of polytechnics in the State with effect from 01.04.1993, monetary benefits were also 
allowed to them with effect from that date. 

2. In the Government Order read at (2) above, the AICTE scales were extended to the lecturers in 
Library Science’! Printing Technology with effect from 01.04.93 and monetary benefit from 01.02.2001. 

3. In the Government Order read at (3) above, AICTE scales of pay were extended to the diploma 
holder lectuters in engineering subjects with effect from 01.04.93 and the monetary benefit from 
29.11.2002 (ie.e., from the date of issue of the order). The 1986 AICTE scales were extended to these 
categories of lecturers with retrospective effect from 01.04.93 (with monetary benefits from prospective 
dates). After the 1996 AICTE scales of pay had been extended to the Graduate lecturers in engineering 
subjects and Post-graduate lecturers in Science and Humanity. By virtue of extension of 1986 AICTE 
scales of pay to the lectuters in Library Science! Printing Technology/ Diploma holder lectuters in 
engineering subjects with retrospective effect from 01.04.93 nationally, they also became entitle to the 
1996 AICTE scales of pay with effect from 01.04.98 with monetary benefits from 01.01.99 as per 
Government Order No.ED 15 DTE 2000 Dated:28.07.2000. 

4. The Office bearers of the Polytechnic Diploma Teachers Association, Bangalore among other 
things has represented for grant of monetary benefits with effect from 01.04.93 to the dimploma holder 
lectuters who have been extended the AICTE pay scales from 01.04.93. The Director of Technical 
Education has also recommended. Government thoroughly examined the request of the Association and 
decided to consider the request. 

Government Order No. ED 77 DTE 2003 (2), Bangalore, Dated:22nd November, 2006 

5. For the reason stated in the preamble, sanction is accorded to extend the 1996 AICTE scales 
of pay to the lecturers in Library Science, Printing Technology and Diploma holder lecturers in engineering 
subjects of Government and Aided poloytechnics with effect from 01.04.98 with monetary benefits 
payable from 01.01.99. 

6. This orders sissued with the concurrence of Finance Department vide U.O.Note No.FD 41 Ser- 
2/ 2004 Dated:21.06.2004. 

By Orders and in the name of the Government of Karnataka, 
PR-1744 M.P. MANJUNATH 
Under Secretary to Government, 
Education Department. 


Sub: Extension of AICTE scales of pay to the lecturers of Government and Aidded polytechnics 
in non-engineering programme like CDDM, Commercial Practice and Library Science, etc.,- 
reg. 

Read: 1) Government Order No. ED 79 DTE 91 Dated:18.07.94. 

2) Government Order No. ED 15 DTE 2000 Dated:28.07.2000. 

3) Government Order No.ED 479 TPE 97 Dated:19.04.2001 and 11.10.2001. 

4) Government Order No.ED 111 DTE 2000 Dated:19.07.2001. 

5) Government Order No.ED 25 DTE 2002 Dated:29.11.2002. 

6) Government Order No.ED 123 TPE 2003 Dated:05.01.2004. 

7) Memorandum Dated:11.05.2003 of the Karnataka Polytechnic Diploma Teacher's 
Association (R), Bangalore. 


೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





8) Letter No. DTE 14 EST (1) 2003/ 2638 Dated:04.09.2003, 20.10.2003 and 07.07.2004 
from the Director of Technical Education, Bangalore. 
Preamble: 

1. In the Government Order read at (1) above Government has extended revised AICTE pay 
scales to the teachers of Government and grant-in-aid polytechnics in Engineering, Humnanities and 
Science subjects with effect from 01.04.1993 subject to the terms and conditions specified therein. 

2. As per the said Government Order, AICTE scale of pay has not applied to Lecturer, Head of 
Section and Principal, Senior Principal who are not covered by the subjects under the AICTE scheme as 
also the Lecturers. Assistant Lecturers who are on the State scales of pay i.e., Rs.1720-3170 and 
Rs.1400-2750 such as Printing, Lithography, Library Science. Lecturer Costume Design and Dress 
Making, etc., and scale of pay extended only to the lecturers of engineering subjects Humanities and 
Sciences covered under AICTE scheme with second class Bachelors Degree in the appropriate branch of 
engineering and lectuters of Humanities and Science with second class Master Degree in appropriate 
branch. 

3. The G.O0.l. has revised the pay scales of Central Government employees on the 
recommendations of the 5th Pay Commission including those who are on AICTE and UGC pay scales. 
Subsequently, the AICTE, New Delhi in its letter F.No.1-65/ CD/ NEC/98-99 Dated:30.12.99 has informed 
that they have formulated a scheme for revision of pay scales and service conditions of the teachers of 
dimploma level technical institutions in the country. The recommendations of the AICTE were sent to 
G.0.l. for approval. The G.0.l. has examined these recommendations and subgested that the revised 
pay scales and service conditions may be circulated to all the State Government and Union Territory 
administrations for information and appropriate action. Accordingly AICTE has communicated their 
recommendations for appropriate action. 

4. The All Karnataka Polytechnics Technical Teachers Association has been persistently 
demanding to revise the AICTE scales of pay to the teachers. They have requested that the State 
Government should implement the new AICTE pay scales with effect from 01.01.1996. 

5. The State Government in its order No.ED 188 DCE 98 Dated:07.01.99 had constituted a 
committee to examine the extension of the revised UGC and AICTE pay scales to the teachers of 
Universities, Degree Colleges, Engineering Colleges and Polytechnics and also of Librarians and Physical 
education directors. The committee has examined and recommended for extension of revised AICTE 
scales of pay, to those cadres, which were already on AICTE scales in Government and aided 
polytechnics in the State. 

6. Matter has been examined by Government in the light of extension of AICTE pay scale to the 
teachers in the State vide Government Order read (1) above, revised AICTE recommendations in regard 
to dimploma level technical institutions communicated vide letter No. F.No.1-65/ CD/ NEC/98-99 
Dated:30.12.99 of AICTE and the fact that the entire expenditure extension of revised AICTE scale of pay 
has to be borne by the State Government. The State Government in consultation with Finance 
Department has extended revised AICTE pay scales to the teachers of Government and Aided 
polytechnics in Engineering subjects and Humanities and Science subjects vide Government Order read 
(2) above, subject to the terms and conditions stipulated therein. 

7. In the Government Order read at 3 above, sanction was accorded for extension of AICTE 
scales of pay to the Lecturers in Library Science of Government Polytechnics and Institute of Printing 
Technology coming under the control of Directorate of Technical Education with effect from 01.02.2001 
subject to the terms and conditions stipulated therein. In the Government Order Dated:19.04.2001 read 
at (3) above it was specified that for the future recruitment the qualification prescribed to the post of 
lecturers is First class in Bachelor Degree in respective engineering subjects. But in respect of lecturers 
who were already working the qualification condition has been relaxed and the lectuters who possess the 
second class Bachelor Degree in respective Engineering subjects or second class Master Degree in 
Humanities and Science subjects have been extended AICTE scales of pay only with effect from 
Dated:01.04.93. The Director of Technical Education has reported the Chairman, Academy Information 
Science has represented to Government that only few lecturers are possessing second class with 55% 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೧೯ 





marks and hence only few lecturers will get the benefits and hence requested to amend the education 
qualification as second class instead of second class with 55% marks. Considering the request, 
Government vide Government Order Dated:11.10.2001 read at (3) above, extended the AICTE scale of 
pay with effect from 01.02.2001 to lecturers in Library Science in Government and Aided polytechnics 
who possess a second class Master Degree in Library Science and who were working as lecturer in 
Library Science as on 01.04.93 on the analogy of procedure adopted in respect of lecturers in 
Engineering and Humanities and Science subjects. 

8. In the Government Order read at (2) above, revised AICTE pay scales were extended 
retrospectively with effect from 01.04.99 and other benefits prospectively from the date of issue of that 
order. Further this was amended vide Government Order read at (4) above that the revised AICTE scales 
of pay will be effective from 01.04.98 instead of 01.04.99 to the Government and Aided polytechnic 
lecturers in Engineering subjects, Humanities and Science subjects and revised pay scales will be 
extended notionally from 01.04.98 and monetary benefits from 01.04.99. Further it was also ordered that 
the lecturers of polytechnics who were retired between 01.01.96 to 31.03.98 the pensionary benefits/ 
family pension can be revised with effect from 01.04.98 as per Government Order No.FD (SPL) 2 PET 99 
Dated:15.02.99. 

9. In Government Order read at (5) above, 1986 AICTE scale of pay to the diploma holder 
lectuters in engineering subjects were extended to those who are appointed in Government and Aided 
polytechnics in technical subjects under 1986 AICTE scheme and who are in service on 01.04.93 with 
monetary benefit payable from prospective date subject to the terms and conditions stipulated therein. 

10. The Karnataka Polytechnic Dimploma Teachers Association (R), Bangalore vide 
memorandum read at (7) above among other things has requested for extension of 1986 AICTE pay scale 
to lecturers in non-engineering subjects. The Director of Technical Education has also recommended 
vide his letter read at (8) above. Hence the Government has decided to extend the AICTE pay scales to 
lecturers of non-engineering subject. 

Government Order No. ED 77 DTE 2003 (1), Bangalore, Dated:22nd November, 2006 

11. Government are pleased to extend the 1996 AICTE pay scales to the Teachers/ Lecturers of 
Government/ Aided Polytechnics in non-engineering subject to terms and conditions specified here under: 

(1) This extension of AICTE pay scales will applicable to the Lecturers /Teachers in non- 
engineering subjects who were appointed before 01.04.93 (i.e. before extension of 
1986 pay scale) with at least second class dimploma in the concerned subject and four 
years experience in the concerned field. 

(2) The exemption is not applicable to the Lecturers/ Teachers who are appointed after 
01.04.93. 

12. This orders sissued with the concurrence of Finance Department vide U.O.Note No.FD 100 
Exp-8, Dated:19.08.2006. 

By Orders and in the name of the Government of Karnataka, 
PR-1745 M.P. MANJUNATH 
Under Secretary to Government, 
Education Department. 


Sub: Extension of AICTE scales of pay to the Lecturers in the School of Mines, K.G.F., 
Read: 1) Government Order No. ED 25 DTE 2002 Dated:29.11.2002. 
2) Memorandum Dated:11.05.2003 of the Karnataka Polytechnic Diploma Teacher's 
Association (R), Bangalore. 
8) Letter No. DTE 14 EST (1) 2003/ 2638 Dated:04.09.2003, from the Director of 
Technical Education Bangalore, 20.10.2003 and 07.07.2004. 
Preamble: 
1. In the Government Order read at (1) above, 1986 AICTE Scales of pay to the diploma holder 
lecturers in engineering subjects were extended to those who are appointed in Government and Aided 
polytechnics in Technical subject under 1986 AICTE scheme and who are in service on 01.04.93 


೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





withmonetary benefit payable from prospective date and subject to the terms and conditions stipulated 
therein. The Lecturers in School of Mines, K.G.F. possess either Master degree in Science or Bachelor 
degree or diploma in engineering subjects and this institution and the courses offered by it are already 
covered under the AICTE scheme. However, these lecturers were not earlier extended the 1986 AICTE 
pay scale (even with Graduate qualification in engineering subjects). The School of Mines, K.G.F. is 
under the control of Directorate of Technical Education and the institution and all the courses offered by it 
are approved by the AICTE. 

2. The Karnataka Polytechnic Diploma Teachers Association (R), Bangalore vide Memorandum 
read at (2) above has requested for extension of 1986 pay scales to the lecturers in the School of Mines, 
K.G.F. The Director of Technical Education has also recommended vide its letter read at (3) above. 
Government throughtly examined the Memorandum of the Association and decided to extend the AICTE 
pay scales to the lecturers in the School of Mines, K.G.F. Hence the following order. 

Government Order No. ED 77 DTE 2003 (3), Bangalore, Dated:22nd November, 2006 

3. Sanction is accorded for extension of AICTE scales of pay to the lecturers in the School of 
Mines, K.G.F. with effect from 01.04.1993 subject to the same terms and conditions which are stipulated 
in Government Order No. ED 25 DTE 2002 Dated: 29.11.2002 and subject to modification of monetary 
benefit from 01.01.99. 

4. This orders issued with the concurrence of Finance Department vide U.O. Note No. FD 41 
Ser-2/ 2004 Dated:21.06.2004. 

By Orders and in the name of the Government of Karnataka, 
PR-1746 M.P. MANJUNATH 
Under Secretary to Government, 
Education Department. 
ಶಿಕ್ಟಣ ಸಚಿವಾಲಯ 
ವಿಷಯ: ದಿ ದಾವಣಗೆರೆ ಕ್ಲಬ್‌, ದಾವಣಗೆರೆ, ದಾವಣಗೆರೆ ಜಿಲ್ಲೆ ಈ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಕ ಕುರಿತು. 
ಓದಲಾಗಿದೆ: 1. ಜಿಲ್ಲಾ ನೋಂದಣಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಜಿನೋದ/ಸಂಘ 256/35- 
36, ದಿನಾಂಕ:29/06/2006. 
2. ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ:ಕಂಇ 47 ಮುನೋಸೊ 06, ದಿನಾಂಕ:18/07/2006. 
ಕಾರ್ಯದರ್ಶಿ, ದಿ ದಾವಣಗೆರೆ ಕ್ಲಬ್‌ ಲಿಖಿತ ಹೇಳಿಕೆ ದಿನಾಂಕ:02/08/2006. 
4. ಜಿಲ್ಲಾ ನೋಂದಣಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಜಿನೋದ/ಸಂಘ 256/86- 
87/232, ದಿನಾಂಕ:16/09/2006. 


ha 


ಪಸಾವನೆ: 

ಮೇಲೆ ಓದಲಾದ(1)ರ ಪತ್ರದಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಇವರು ದಿ ದಾವಣಗೆರೆ ಕ್ಲಬ್‌ 
ಕುರಿತು ಕರ್ನಾಟಿಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 25ರ ಪ್ರಕಾರ ವಿಚಾರಣೆ ನಡೆಸಿ ವರದಿ ನೀಡುತ್ತಾ ಸಂಘವು 
ಮುಖ್ಯವಾಗಿ ವ್ಯಾಪಾರ ಮಧ್ಯಸೇವನೆ ಮತ್ತು ಇಸ್ಪೀಟ್‌ ಆಟದ ಮೂಲಕ ಜೂಜಾಟ ಇವುಗಳನ್ನು ನಡೆಸುತ್ತದೆ. ಸಂಸ್ಥೆಯು 
ಕರ್ನಾಟಕ ಅಬಕಾರಿ ಸನ್ನದುಗಳನ್ನು ಉಲ್ಲಂಘಿಸಿರುತ್ತದೆ. ಹಾಗೂ ಸಂಸ್ಥೆಯ ಉದ್ದೇಶಗಳನ್ನು ಕಡೆಗಣಿಸಿ ಕಟ್ಟಡ 
ಮಳಿಗೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟಿರುವುದು ಕಂಡು ಬರುತ್ತದೆ. ಈ ಕುರಿತು ಸಂಘದ ಅಧ್ಯಕ್ಬರು/ಕಾರ್ಯದರ್ಶಿಗಳು 
ಸಮಂಜಸ ವಿವರಣೆ ನೀಡುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕೆಂದು ಶಿಫಾರಸ್ಸು 
ಮಾಡಿದ ಹಿನ್ನೆಲೆಯಲ್ಲಿ ಓದಲಾದ(2)ರ ಪ್ರಕಾರ ಸಂಸ್ಥೆಗೆ ಏಕೆ ಆಡಳಿತಾಧಿಕಾರಿ ನೇಮಕ ಮಾಡಬಾರದೆಂದು ಕಾರಣ ಕೇಳುವ 
ನೋಟೀಸ್‌ ಜಾರಿ ಮಾಡಲಾಯಿತು. ಓದಲಾದ (3)ರ ಪ್ರಕಾರ ಸಂಸ್ಥೆಯು ಲಿಖಿತ ಹೇಳಿಕೆ ನೀಡುತ್ತಾ ಸಂಘವು ಆಟದ 
ಚಟುವಟಿಕೆಗಳನ್ನು ನಡೆಸುತ್ತದೆ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿರುವುದಿಲ್ಲ. ಸಂಘವನ್ನು ಕಾಲಕಾಲಕ್ಕೆ 
ನವೀಕರಿಸಿಕೊಳ್ಳಲಾಗಿದೆ. ಮತ್ತು ಪೊಲೀಸ್‌ ಇಲಾಖೆಯ ವರದಿಯೂ ಸಹ ಸಂಘದ ಪರವಾಗಿ ಇರುತ್ತದೆ. ಅಬಕಾರಿ 
ಇಲಾಖೆಯಿಂದ ಅಬಕಾರಿ ಕಾಯ್ದೆ ಪ್ರಕಾರ ಪರವಾನಗಿ ಪಡೆಯಲಾಗಿದೆ. ಸಂಸ್ಥೆಯು ಕಾಯ್ದೆ ಪ್ರಕಾರವಾಗಿ ಆಡಳಿತ 
ನಡೆಸುತ್ತದೆ. ಯಾವುದೇ ಕಾಯ್ದೆ ಉಲ್ಲಂಘನೆ ಮಾಡಿರುವುದಿಲ್ಲವಾದ್ದರಿಂದ ಆಡಳಿತಾಧಿಕಾರಿಗಳ ನೇಮಕ ಪ್ರಸ್ತಾವನೆ 
ಕೈಬಿಡಲು ಕೋರಿದ್ದನ್ನು ಪರಿಶೀಲಿಸಿ ಈ ಕುರಿತು ಓದಲಾದ(4)ರ ಪ್ರಕಾರ ಜಿಲ್ಲಾ ನೋಂದಣಾಧಿಕಾರಿಗಳ ಅಭಿಪ್ರಾಯ 
ಪಡೆಯಲಾಯಿತು. ಜಿಲ್ಲಾ ನೋಂದಣಾಧಿಕಾರಿಗಳು ತಮ್ಮ ಅಭಿಪ್ರಾಯದಲ್ಲಿ ಸಂಘದ ಲಿಖಿತ ಹೇಳಿಕೆಯನ್ನು 
ತಿರಸ್ಕರಿಸಬಹುದಾಗಿದೆ. ಮಧ್ಯಪಾನ ನೀಡುವುದು ನಿಜ ಸಂಗತಿ. ಇದು ಕಾನೂನು ಬಾಹಿರ. ಪೊಲೀಸ ಅಧಿಕಾರಿಗಳಿಗೆ 
ನೋಂದಣಿ ಕಾಯ್ದೆಯಲ್ಲಿ ಯಾವುದೇ ಅಧಿಕಾರವಿರುವುದಿಲ್ಲ. ಸಂಘದಲ್ಲಿ ಮುಖ್ಯವಾಗಿ ಇಸ್ಪೀಟ್‌, ಟೆನ್ನಿಸ್‌, ಷಟಿಲ್‌, 
ಬಿಲಿಯಾರ್ಡ್ಸ್‌ ಆಟಗಳನ್ನು ಆಡಿಸಿ ಹಣ ಸಂಗ್ರಹಿಸಲಾಗುತ್ತದೆ. ಆದ್ದರಿಂದ ಸಂಘದ ಹೇಳಿಕೆಯನ್ನು ತಿರಸ್ಕರಿಸಿ 
ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಪುನರುಚ್ಮರಿಸಿರುತ್ತಾರೆ. ಪ್ರಕರಣವನ್ನು ಪೂರ್ಣವಾಗಿ ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಲು ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೨೧ 





ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 47 ಮುನೋಸೊ 2006, ಬೆಂಗಳೂರು ದಿನಾಂಕ:25ನೇ ನವೆಂಬರ್‌, 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ದಿ ದಾವಣಗೆರೆ ಕ್ಲಬ್‌, 
ದಾವಣಗೆರೆ, ದಾವಣಗೆರೆ ಜಿಲ್ಲೆ ಈ ಸಂಘಕ್ಕೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27 ಎ ಪ್ರಕಾರ 
ಸರ್ಕಾರಕ್ಕೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ತಹಸೀಲ್ದಾರ್‌, ದಾವಣಗೆರೆ ತಾಲ್ಲೂಕು, ದಾವಣಗೆರೆ ಇವರನ್ನು 
ಆಡಳಿತಾಧಿಕಾರಿಯನ್ನಾಗಿ 6 ತಿಂಗಳ ಅವಧಿಗೆ ಅಥವಾ ಸಂಸ್ಥೆಗೆ ಚುನಾವಣೆ ನಡೆಸಿ ಚುನಾಯಿತ ಆಡಳಿತ ಮಂಡಳಿಗೆ 
ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇದರಲ್ಲಿ ಯಾವುದೊ ಮೊದಲೊ ಅಲ್ಲಿಯವರೆಗೆ ನೇಮಿಸಿದೆ. 
ಆಡಳಿತಾಧಿಕಾರಿಗಳು ಈ ಅವಧಿಯಲ್ಲಿ ಸಂಘದ ಅವ್ಯವಹಾರಗಳನ್ನು ಸರಿಪಡಿಸಿ ಚುನಾವಣೆ ನಡೆಸಿ ಚುನಾಯಿತ 
ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶಿವಲಿಂಗ 
ಪಿ.ಆರ್‌.1725 ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 
ವಿಷಯ: ಶ್ರೀ ಚೌಡೇಶ್ವರಿ ಮಹಿಳಾ ಸಮಾಜ, ಮೈಸೂರು ಈ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಕ ಕುರಿತು. 
ಓದಲಾಗಿದೆ: 1. ಜಿಲ್ಲಾ ನೋಂದಣಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ: ಸೊಸೈಟಿ ಸಿಆರ್‌ 22/98- 
99, ದಿನಾಂಕ:07/06/2006. 
2. ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ:ಕಂಇ 40 ಮುನೋಸೊ 06, ದಿನಾಂಕ:03/07/2006. 
3. ಅಧ್ಯಕ್ಷರು, ಶ್ರೀ ಚೌಡೇಶ್ವರಿ ಮಹಿಳಾ ಸಮಾಜ, ಇವರ ಲಿಖಿತ ಹೇಳಿಕೆ ಸಂಖ್ಯೆ: 2005-06/ಸಮಾಜ, 
ದಿನಾಂಕ:18/07/2006. 
4. ಜಿಲ್ಲಾ ನೋಂದಣಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ: ಸೊಸೈಟಿ ಸಿಆರ್‌ 22/98- 
99, ದಿನಾಂಕ:30/08/2006. 
ಪ್ರಸ್ತಾವನೆ: 
ಮೇಲೆ ಓದಲಾದ(1)ರ ಪತ್ರದಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರು ಶ್ರೀ ಚೌಡೇಶ್ವರಿ 
ಮಹಿಳಾ ಸಮಾಜ, ಮೈಸೂರು ಈ ಸಂಘ ಕುರಿತು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 25ರ ಪ್ರಕಾರ 
ವಿಚಾರಣೆ ನಡೆಸಿ ವರದಿ ನೀಡುತ್ತಾ ಸದರಿ ಸಂಸ್ಥೆಯು ಜಿಲ್ಲಾ ನೋಂದಣಾಧಿಕಾರಿಗಳ ನಿರ್ದೇಶನದಂತೆ ಅರ್ಹ ಸದಸ್ಯರ ಪಟ್ಟಿ 
ಮಾಡಿರುವುದಿಲ್ಲ, ಸರ್ವ ಸದಸ್ಯರ ಸಭೆ ಕರೆದಿಲ್ಲ. ಆಡಳಿತ ಮಂಡಳಿ ಚುನಾಯಿಸಿಕೊಂಡಿರುವುದಿಲ್ಲ. ಸದಸ್ಯರಲ್ಲಿ ವಿವಾದ 
ಉಂಟಾಗಿದ್ದು, ಸಂಘವು ನಿಯಮಗಳ ಪ್ರಕಾರ ನಡೆಯುತ್ತಿರುವುದಿಲ್ಲ. ಆದ್ದರಿಂದ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಲು 
ಶಿಫಾರಸ್ಸು ಮಾಡಿರುತ್ತಾರೆ. ಜಿಲ್ಲಾ ನೋಂದಣಾಧಿಕಾರಿಗಳ ಶಿಪಾರಸ್ಸನ್ನು ಪರಿಶೀಲಿಸಿ ಸಂಸ್ಥೆಗೆ ಓದಲಾದ(2)ರ ಪ್ರಕಾರ ಕಾರಣ 
ಕೇಳುವ ನೋಟೀಸ್‌ ಜಾರಿ ಮಾಡಿ ಓದಲಾದ(3)ರ ಪ್ರಕಾರ ಸಂಘದ ಲಿಖಿತ ಹೇಳಿಕೆಯನ್ನು ಪಡೆಯಲಾಗಿದೆ. ಸಂಘವು ತನ್ನ 
ಲಿಖಿತ ಹೇಳಿಕೆಯಲ್ಲಿ ದಿನಾಂಕ:16/01/2002ರಂದು ಚುನಾವಣೆ ನಡೆಸಿ ದಿನಾಂಕ:21/01/2002 ರಂದು ಜಿಲ್ಲಾ 
ನೋಂದಣಾಧಿಕಾರಿಗೆ ಪಟ್ಟಿ ನೀಡಲಾಗಿದೆ. ಹಿಂದಿನ ಆಡಳಿತ ಮಂಡಳಿಯ ಬೆದರಿಕೆಯ ಹಿನ್ನೆಲೆಯಲ್ಲಿ ಆರಕ್ಸಕ ಠಾಣೆಯಲ್ಲಿ 
ದೂರು ದಾಖಲಾಗಿದೆ. ದಿನಾಂಕ:04/02/2002ರ ಚುನಾವಣೆಯು 5 ವರ್ಷಗಳ ಅವಧಿಗೆ ಇರುವುದರಿಂದ ತಮ್ಮ ಕಾರ್ಯಕಾರಿ 
ಸಮಿತಿ ಅವಧಿ ಫೆಬ್ರವರಿ 2007ರ ವರೆಗೆ ಇರುತ್ತದೆ. ಆದ್ದರಿಂದ ಆಡಳಿತಾಧಿಕಾರಿ ನೇಮಕ ಪ್ರಕ್ರಿಯೆ ಕೈಬಿಡಲು ಕೋರಿದ್ದಾರೆ. 
ಸಂಘದ ಲಿಖಿತ ಹೇಳಿಕೆಯ ಮೇಲೆ ಜಿಲ್ಲಾ ನೋಂದಣಾಧಿಕಾರಿಗಳ ವರದಿಯನ್ನು ಓದಲಾದ (4)ರ ಪ್ರಕಾರ ಪಡೆಯಲಾಯಿತು. 
ಜಿಲ್ಲಾ ನೋಂದಣಾಧಿಕಾರಿಗಳು ತಮ್ಮ ವರದಿಯಲ್ಲಿ ಸಂಸ್ಥೆಯು ತಮ್ಮ ಹೇಳಿಕೆಯಲ್ಲಿ ಸಲ್ಲಿಸಿರುವಂತೆ ಸಂಘದ ಬೈಲಾ 
ತಿದ್ದುಪಡಿಯನ್ನು ಜಿಲ್ಲಾ ನೋಂದಣಾಧಿಕಾರಿಗಳು ನವೀಕರಿಸಿರುವುದಿಲ್ಲ. ಈಗಿರುವ ಆಡಳಿತ ಮಂಡಳಿ ನಿಯಮ ಬಾಹಿರವಾಗಿ 
ಇರುತ್ತದೆಯಾದ್ದರಿಂದ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಕ ಮಾಡಲು ಶಿಫಾರಸ್ಸು ಮಾಡಿದ್ದಾರೆ. ಪ್ರಕರಣವನ್ನು ಸಂಪೂರ್ಣವಾಗಿ 
ಕೂಲಂಕಷವಾಗಿ ಪರಿಶೀಲಿಸಿ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ 
ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಕಂಬ 40 ಮುನೋಸೊ 2006, ಬೆಂಗಳೂರು ದಿನಾಂಕ: 25/11/2006. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಶ್ರೀ ಚೌಡೇಶ್ವರಿ ಮಹಿಳಾ 
ಸಮಾಜ, ಮೈಸೂರು ಈ ಸಂಘಕ್ಕೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27ಎ ಪ್ರಕಾರ ಸರ್ಕಾರಕ್ಕೆ 
ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ತಹಸೀಲ್ದಾರ್‌, ಮೈಸೂರು ಇವರನ್ನು ಆಡಳಿತಾಧಿಕಾರಿಯನ್ನಾಗಿ 6 ತಿಂಗಳ 
ಅವಧಿಗೆ ಅಥವಾ ಸಂಸ್ಥೆಗೆ ಚುನಾವಣೆ ನಡೆಸಿ ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ 
ಇದರಲ್ಲಿ ಯಾವುದೊ ಮೊದಲೊ ಅಲ್ಲಿಯವರೆಗೆ ನೇಮಿಸಿದೆ. 
ಆಡಳಿತಾಧಿಕಾರಿಗಳು ಈ ಅವಧಿಯಲ್ಲಿ ಸಂಘದ ಅವ್ಯವಹಾರಗಳನ್ನು ಸರಿಪಡಿಸಿ ಚುನಾವಣೆ ನಡೆಸಿ ಚುನಾಯಿತ 
ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶಿವಲಿಂಗ 
ಪಿ.ಆರ್‌.1726 ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 


೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ವಿಷಯ: ಶ್ರೀಮತಿ ಕಮಲಮ್ಮ, ಕಾಂರ್ಯನಿರ್ವಹಣಾಧಿಕಾರಿ, ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯ, 
ಕೊಳ್ಳೇಗಾಲ ತಾಲ್ಲೂಕು, ಇವರ ವಿರುದ್ಧ ಶಿಸ್ತು ಕ್ರಮ ಹೂಡುವುದನ್ನು ಕಾಯ್ದಿರಿಸಿ ಸೇವೆಯಿಂದ 
ಅಮಾನತ್ತುಗೊಳಿಸುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ:04-11-2006 ರ ಕಾರಣ ಕೇಳುವ ತಿಳುವಳಿಕೆ ಪತ್ರ ಸಂ.ಕಂಇ 66 ಮುಸೇವಿ 06 

೨ ಶ್ರೀಮತಿ ಕಮಲಮ್ಮ, ಕಾರ್ಯನಿರ್ವಹಣಾಧಿಕಾರಿ,ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯ, 
ಕೊಳ್ಳೇಗಾಲ ತಾಲ್ಲೂಕು, ಇವರ ದಿನಾಂಕ:15-11-2006ರ ಲಿಖಿತ ಉತ್ತರ. 

3. ದಿನಾಂಕ:25-10-2006ರ ಮತ್ತು 30-10-2006 ರ ಅಧಿಸೂಚನೆ ಸಂಖ್ಯೆ:ಕಂಇ 66 ಮುಸೇವಿ 06. 

4. ಜಿಲ್ಲಾಧಿಕಾರಿ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ, ಇವರ ದಿನಾಂಕ: 10-11-2006ರ ಪತ್ರ 
ಸಂಖ್ಯೆ:ಡಿವಿಎಸ್‌-1/ಇಎಸ್‌ಟಿ/ಸಿಆರ್‌/158/2006-07. 

5. ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು, ಇವರ ದಿನಾಂಕ: 14-11-2006ರ ಪತ್ರ 
ಸಂಖ್ಯೆ: ಸಿಬ್ಬಂದಿ/1/ಸಿಆರ್‌/179/05-06. 

ಪ್ರಸ್ತಾವನೆ: 

ಶ್ರೀಮತಿ ಕಮಲಮ್ಮ, ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯ, ಕೊಳ್ಳೇಗಾಲ 
ತಾಲ್ಲೂಕು, ಇವರು ಸದರಿ ದೇವಾಲಯದ ಆಡಳಿತ ನಿರ್ವಹಣೆಯಲ್ಲಿ ನಡೆಸಿರುವ ಈ ಕೆಳಕಂಡ ದುರ್ನಡತೆಗಳ ಬಗ್ಗೆ 
ಸರ್ಕಾರದ ಗಮನಕ್ಕೆ ಬಂದಿದ್ದರಿಂದ ಅವುಗಳ ಬಗ್ಗೆ ಶ್ರೀಮತಿ ಕಮಲಮ್ಮನವರ ಲಿಖಿತ ಉತ್ತರವನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ 
ಸೂಚಿಸಿ ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ:04.11.2006ರ ಕಾರಣ ಕೇಳುವ ತಿಳುವಳಿಕೆ ಪತ್ರವನ್ನು 
ಜಾರಿಗೊಳಿಸಲಾಗಿತ್ತು. 

(1) ಸದರಿ ದೇವಾಲಯದ ನೌಕರರ ಸಮವಸ್ತ್ರ ಖರೀದಿಸುವ ಬಗ್ಗೆ ಟೆಂಡರು ಕರೆಯದೆ ಹಾಗೂ ತಮ್ಮ 
ಮೇಲಾಧಿಕಾರಿಗಳ ಅನುಮೋದನೆಯನ್ನು ಪಡೆಯದೆ ನಿಯಮಬಾಹಿರ ಕ್ರಮ ಕೈಗೊಂಡ ಬಗ್ಗೆ. 

(2) ಸದರಿ ದೇವಾಲಯದ ವಸತಿ ಗೃಹಗಳಿಗೆ ಸಂಬಂಧಿಸಿದ ವಸ್ತ್ರಗಳನ್ನು (ಬೆಡ್‌ಶೀಟ್‌ ಮುಂತಾದವುಗಳು) 
ಖರೀದಿಸುವ ಬಗ್ಗೆ ಟೆಂಡರು ಕರೆಯದೆ ಹಾಗೂ ತಮ್ಮ ಮೇಲಾಧಿಕಾರಿಗಳ ಅನುಮೋದನೆಯನ್ನು ಪಡೆಯದೆ ನಿಯಮಬಾಹಿರ 
ಕ್ರಮ ಕೈಗೊಂಡ ಬಗ್ಗೆ. 

(3) ದೇವಾಲಯದ ದಿನಗೂಲಿ ನೌಕರರನ್ನು ಖಾಯಂಗೊಳಿಸುವುದಾಗಿ ಆಮಿಷವೊಡ್ಡಿ ಅಂತಹ ನೌಕರರಿಂದ ಅಕ್ರಮ 
ಹಣ ಪಡೆದಿರುವ ಬಗ್ಗೆ. 

(4) ದೇವಾಲಯದಲ್ಲಿ ಜರುಗಿಸುವ ಸಾಮೂಹಿಕ ಉಚಿತ ವಿವಾಹ ಹಾಗು ಇನ್ನಿತರ ಧಾರ್ಮಿಕ ಕಾರ್ಯಗಳಿಗೆ 
ಸಾಮಗ್ರಿಗಳನ್ನು ಖರೀದಿಸುವಲ್ಲಿ ಟೆಂಡರು ಕರೆಯದೆ ಹಾಗೂ ತಮ್ಮ ಮೇಲಾಧಿಕಾರಿಗಳ ಅನುಮೋದನೆಯನ್ನು ಪಡೆಯದೆ 
ನಿಯಮಬಾಹಿರ ಕ್ರಮ ಕೈಗೊಂಡ ಬಗ್ಗೆ. 

(5) ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯ ಸಂಕೀರ್ಣದಲ್ಲಿ ಕೈಗೊಂಡಿರುವ ಕೆಲವು ಕಾಮಗಾರಿಗಳಿಗೆ ತಮ್ಮ 
ಮೇಲಾಧಿಕಾರಿಗಳ ಅನುಮೋದನೆಯನ್ನು ಪಡೆಯದೆ ನಿಯಮಬಾಹಿರ ಕ್ರಮ ಕೈಗೊಂಡ ಬಗ್ಗೆ. 

(6) ದೇವಾಲಯಕ್ಕೆ ಭಕ್ತಾದಿಗಳು ನೀಡಿರುವ ಬೆಳ್ಳಿ ಕವಚದ ಮೇಲೆ ಕಾರ್ಯನಿರ್ವಾಹಣಾಧಿಕಾರಿಯಾದ ಶ್ರೀಮತಿ 
ಕಮಲಮ್ಮನವರು ತಮ್ಮ ಹೆಸರನ್ನು ಬರೆಯಿಸಿರುವ ಬಗ್ಗೆ. 

(7) ಸದರಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳ 117 ಪ್ರಕರಣಗಳಲ್ಲಿ ಕ್ರಿಯಾಯೋಜನೆ ತಯಾರಿಸದೆ ಹಾಗೂ 
ತಮ್ಮ ಮೇಲಾಧಿಕಾರಿಗಳ ಪೂರ್ವಾನುಮತಿಯನ್ನು ಪಡೆಯದೆ ಹಣಪಾವತಿಸಿ ದುರ್ನಡತೆ ಎಸಗಿರುವ ಬಗ್ಗೆ. 

(8) ದೇವಸ್ಥಾನದ ಆಡಳಿತ ಕಾರ್ಯನಿರ್ವಹಣೆಯಲ್ಲಿ ಮಾಡಿರುವ ಖರೀದಿಗಳಲ್ಲಿ ನೀಡಿರುವ ರಿಯಾಯಿತಿ ಹಣವನ್ನು 
ದುರುಪಯೋಗಪಡಿಸಿಕೊಂಡು ಕರ್ತವ್ಯಚ್ಯುತಿ ಎಸಗಿರುವ ಬಗ್ಗೆ. 

ಈ ಮೇಲಿನ ಎಲ್ಲಾ ಆಪಾದನೆಗಳ ಬಗ್ಗೆ ಶ್ರೀಮತಿ ಕಮಲಮ್ಮ. ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಮಲೈಮಹದೇಶ್ವರ 
ಸ್ವಾಮಿ ದೇವಾಲಯ, ಕೊಳ್ಳೇಗಾಲ ತಾಲ್ಲೂಕು, ಇವರು ಮೇಲೆ ಕ್ರಮ ಸಂಖ್ಯೆ:(2) ರಲ್ಲಿ ಓದಲಾದ ದಿನಾಂಕ; 15-11-2006ರ 
ಲಿಖಿತ ಹೇಳಿಕೆಯಲ್ಲಿ ತಮ್ಮ ವಿರುದ್ಧದ ಎಲ್ಲಾ ಆಪಾದನೆಗಳನ್ನು ಸಾರಾಸಗಟಾಗಿ ಅಲ್ಲಗೆಳೆದಿರುತ್ತಾರೆ. ಆದರೆ ಅವುಗಳನ್ನು 
ಪುಷ್ಟೀಕರಿಸುವಂತಹ ದಾಖಲಾತಿಗಳನ್ನು ಒದಗಿಸಿರುವುದಿಲ್ಲ. ಇದರಿಂದಾಗಿ ಅವರ ವಿರುದ್ಧದ ಆರೋಪಗಳು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತವೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ: 30-10-2006 ರ ಅಧಿಸೂಚನೆಯಲ್ಲಿ ಶ್ರೀಮತಿ ಕಮಲಮ್ಮ, 
ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯ, ಇವರು ಸದರಿ ದೇವಾಲಯದ ಯಾವುದೇ 
ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸತಕ್ಕದ್ದಲ್ಲವೆಂದು ಹಾಗೂ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿರುವ ಕೆಲವು ನಿರ್ದಿಷ್ಟ 
ಹಣಕಾಸಿನ ಅಧಿಕಾರವನ್ನು ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ದಿನಾಂಕ:25-10-2006 
ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ನಿರ್ವಹಿಸತಕ್ಕದೆಂದು ಸೂಚಿಸಲಾಗಿರುತ್ತದೆ. ಸದರಿ ಅಧಿಸೂಚನೆಯ 
ಪ್ರತಿಯನ್ನು ಶ್ರೀಮತಿ ಕಮಲಮ್ಮನವರಿಗೂ ಸಹ ನಮೂದಿಸಿ ಕಳುಹಿಸಲಾಗಿರುತ್ತದೆ. 

ಸದರಿ ಅಧಿಸೂಚನೆಯ ಮೇರೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿಯವರ ಕೇಂದ್ರ ಸ್ಥಾನ ಸಹಾಯಕರು 
ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುವ ಕಾರ್ಯನಿರ್ವಾಹಕಾಧಿಕಾರಿಯಾಗಿ 
ತಮ್ಮ ಕರ್ತವ್ಯಗಳೊಂದಿಗೆ ಅಧಿಕ ಕರ್ತವ್ಯಗಳನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಹಣಕಾಸಿಗೆ ಸಂಬಂಧಿಸಿದ ಕಡತಗಳು 
ಹಾಗೂ ವಹಿಗಳು ಮತ್ತು ಇನ್ನಿತರ ಸಂಬಂಧಿಸಿದ ದಾಖಲಾತಿಗಳನ್ನು ಕೇಂದ್ರಸ್ಥಾನ ಸಹಾಯಕರಿಗೆ ಸಲ್ಲಿಸುವಂತೆ ದಿನಾಂಕ: 
06-11-2006ರ ಪತ್ರದ ಮುಖೇನ ತಿಳಿಸಿರುವ ಮೇರೆಗೆ ಶ್ರೀಮತಿ ಕಮಲಮ್ಮನವರು ಅಂತಹ ಕ್ರಮವನ್ನು ಕೈಗೊಳ್ಳದೆ ಹಾಗೂ 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೨೩ 





ದೇವಾಲಯದ ವಿವಿಧ ಶಾಖೆಗಳ ಮುಖ್ಯಸ್ಥರಿಗೆ ಕಡತಗಳನ್ನು ಮಂಡಿಸಲು ಕೇಂದ್ರಸ್ಥಾನಿಕ ಸಹಾಯಕರು ನೀಡಲಾಗಿದ್ದ 
ಸಂದೇಶವನ್ನು ಸಂಬಂಧಪಟ್ಟ ಶಾಖೆಗಳ ಮುಖ್ಯಸ್ಥರಿಗೆ ಶ್ರೀಮತಿ ಕಮಲಮ್ಮನವರು ತಲುಪಿಸದೆ ತಮ್ಮ ಬಳಿಯೇ 
ಇಟ್ಟುಕೊಂಡು ಶಾಖೆಗಳ ಮುಖ್ಯಸ್ಥರು ಸಲ್ಲಿಸಿದ ಎಲ್ಲಾ ಕಡತಗಳನ್ನು ಶ್ರೀಮತಿ ಕಮಲಮ್ಮನವರು ತಮ್ಮ ಕೊಠಡಿಯಲ್ಲಿ 
ಬೀಗಮುದ್ರೆಯಲ್ಲಿ ಇಟ್ಟುಕೊಂಡು ದಿನಾಂಕ:30-10-2006ರ ಅಧಿಸೂಚನೆಯನ್ವಂಯ ಸರ್ಕಾರದ ಆದೇಶವನ್ನು ಚಾಮರಾಜನಗರ 
ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು ನಿರ್ವಹಿಸಲು ಶ್ರೀಮತಿ ಕಮಲಮ್ಮನವರು ಅಡಚಣೆಯುಂಟುಮಾಡಿರುತ್ತಾರೆಂದು 
ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ದಿನಾಂಕ;10-11-2006ರ ಪತ್ರದಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ವರದಿ 
ಮಾಡಿರುತ್ತಾರೆ. ಅಲ್ಲದೆ ಸರ್ಕಾರದ ಆದೇಶದಂತೆ ಕಾರ್ಯನಿರ್ವಹಿಸಲು ಅಸಹಕಾರ ಮನೋಭಾವನೆಯಿಂದ ವರ್ತಿಸುತ್ತಿರುವ 
ಶ್ರೀಮತಿ ಕಮಲಮ್ಮನವರಿಂದ ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ದಕ್ಸತೆಯಿಂದ 
ನಿರ್ವಹಿಸಲು ಅಡ್ಕಿಯಾಗಿರುವುದಾಗಿ ಹಾಗೂ ಸದರಿ ಕ್ಬೇತ್ರದ ಪಾವಿತ್ರ್ಯತೆಗೆ ಧಕ್ಕೆಯಾಗದಂತೆ ಹಾಗೂ ಸದರಿ ದೇವಸ್ಥಾನಕ್ಕೆ 
ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆಯುಂಟಾಗದಂತೆ ದಕ್ಬತೆಯಿಂದ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ 
ಸೂಕ್ತಕ್ರಮ ಜರುಗಿಸಬೇಕೆಂದು ಚಾಮರಾಜನಗರ ಜಿಲ್ಲಾಧಿಕಾರಿಯವರು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ 
ದತ್ತಿ ಇಲಾಖೆಯ ಆಯುಕ್ತರನ್ನು ಹಾಗೂ ಸರ್ಕಾರವನ್ನು ಕೋರಿರುತ್ತಾರೆ. 

ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಸದರಿ ಪತ್ರದಲ್ಲಿ ಕೋರಿರುವ ಮೇರೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮೇಲೆ 
ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ದಿನಾಂಕ: 14-11-2006ರ ಪತ್ರದಲ್ಲಿ ಧಾರ್ಮಿಕ ದತ್ತಿ ಆಯುಕ್ತರು ಸಹ ಸರ್ಕಾರವನ್ನು 
ಕೋರಿರುತ್ತಾರೆ. ಈ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 66 ಮುಸೇವಿ 2006, ಬೆಂಗಳೂರು, ದಿನಾಂಕ:7ನೇ ಡಿಸೆಂಬರ್‌, 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಸರ್ಕಾರ ಕೂಲಂಕಷವಾಗಿ ಪರಿಶೀಲಿಸಿ, ಶ್ರೀಮತಿ ಕಮಲಮ್ಮ, 
ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯ, ಕೊಳ್ಳೇಗಾಲ ತಾಲ್ಲೂಕು, ಇವರ ವಿರುದ್ಧ ಇಲಾಖಾ 
ವಿಚಾರಣೆ ಹೂಡುವುದನ್ನು ಬಾಕಿಯಿಟ್ಟು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳು, 1957 ರ ನಿಯಮ 10 (1) (ಡಿ) ರನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಿದೆ. 

ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿ ಕರ್ನಾಟಿಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 98 ರನ್ವಯ 
ಜೀವನಾಧಾರ ಭತ್ಯೆ ಪಡೆಯಲು ಅರ್ಹರಿರುತ್ತಾರೆ. ಹಾಗೂ ಈ ಅವಧಿಯಲ್ಲಿ ಸದರಿ ಅಧಿಕಾರಿ ಸಕ್ಸಮ ಪ್ರಾಧಿಕಾರಿಯಾದ 
ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಪೂರ್ವಾನುಮತಿಯನ್ನು ಪಡೆಯದೆ ಕೇಂದ್ರಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಜಯಚಂದ್ರ 
ಪಿ.ಆರ್‌.1732 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರ) 
ಕಂದಾಯ ಇಲಾಖೆ (ಮುಜರಾಯಿ) 


ವಿಷಯ: ಶ್ರೀ ಸೀತಾರಾಘವ ಎಜುಕೇಷನ್‌ ಸೊಸೈಟಿ, ಕೋಟೆ, ಅರಕಲಗೂಡು, ಹಾಸನ ಜಿಲ್ಲೆ ಈ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಕ 
ಕುರಿತು. 
ಓದಲಾಗಿದೆ: 1) ಜಿಲ್ಲಾ ನೋಂದಣಾಧಿಕಾರಿಗಳ ಪತ್ರ ಸಂಖ್ಯೆ: ಸಂಘ/ 6170-71 ದಿನಾಂಕ:06.07.2005. 
2) ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ಕಂಇ 31 ಮುನೊಸೊ 2005, ದಿನಾಂಕ:26.07.2005. 
3) ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಶ್ರೀ ಸೀತಾರಾಘವ ಎಜುಕೇಷನ್‌ ಸೊಸೈಟಿ, ಕೋಟೆ, ಅರಕಲಗೂಡು ಇವರ 
ಲಿಖಿತ ಹೇಳಿಕೆ ಸಂಖ್ಯೆ: ದಿನಾಂಕ:10.08.2005. 
4) ಅಧ್ಯಕ್ಷರು, ಶ್ರೀ ಸೀತಾರಾಘವ ಎಜುಕೇಷನ್‌ ಸೊಸೈಟಿ, ಕೋಟೆ, ಅರಕಲಗೂಡು ಇವರ ಪತ್ರ ದಿನಾಂಕ:30.08.2005. 
5) ಜಿಲ್ಲಾ ನೋಂದಣಾಧಿಕಾರಿಗಳ ಪತ್ರ ಸಂಖ್ಯೆ: ಸಂಘ/ 70-71 ದಿನಾಂಕ:24.07.2006. 
ಪ್ರಸ್ತಾವನೆ: 
ಮೇಲೆ ಓದಲಾದ (1)ರ ಜಿಲ್ಲಾ ನೋಂದಣಾಧಿಕಾರಿಗಳ ಪತ್ರದಲ್ಲಿ ಶ್ರೀ ಸೀತಾರಾಘವ ಎಜುಕೇಷನ್‌ ಸೊಸೈಟಿ, ಕೋಟೆ, ಅರಕಲಗೂಡು ಈ 
ಸಂಸ್ಥೆ ಕುರಿತು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 25ರ ಪ್ರಕಾರ ತನಿಖೆ ನಡೆಸಿ ವರದಿ ನೀಡುತ್ತಾ ಸದರಿ ಸಂಸ್ಥೆಯ ಆಡಳಿತ 
ಮಂಡಳಿಯು ಸಂಸ್ಥೆಯ ಬೈಲಾ ಹಾಗೂ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಅನುಸಾರ ವ್ಯವಹರಿಸದೇ ಸಂಸ್ಥೆಯ ಬೈಲಾ ಅನುಸಾರ 
ಪ್ರಜಾಸತ್ತಾತಕ್ಕವಾಗಿ. ಹ ಸದಸ್ಯರ ಸಭೆ ನಡೆಸದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂಸ್ಥೆಯನ್ನು ಬಳು ತಮ್ಮಗಳ ಏಕಮೇವ ಆಡಳಿತಕ್ಕೆ ಸಂಸ್ಥೆ 
ಆಡಳಿತ ಮತ್ತು ಸಂಸ್ಥೆಯ ಸ್ವತ್ತನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿರುವುದು ಸ್ಪಷ್ಟವಾಗಿರುತ್ತದೆ. ಈ ಕಾರಣದಿಂದ ಸಂಸ್ಥೆಯ ಸಾರ್ವಜನಿಕರ, ವಿದ್ಯಾರ್ಥಿಗಳ, 
ಚರ-ಸ್ಜಿರ ಆಸ್ತಿಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಹಾಗೂ ಆಡಳಿತ ಸುಗಮವಾಗಿ ನಡೆಯಲು, ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸಲು ಜಿಲ್ಲಾ 
ನೋಂದಣಾಧಿಕಾರಿಗಳು ಶಿಫಾರಸ್ಸು ಮಾಡಿರುತ್ತಾರೆ. ಮೇಲೆ ಓದಲಾದ-2 ರಲ್ಲಿನ ಸರ್ಕಾರದ ಪತ್ರದಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳ ಶಿಫಾರಸ್ಸಿನನ್ವಯ 
ಸದರಿ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ಏಕೆ ನೇಮಕ ಮಾಡಬಾರದೆಂದು ಸಂಸ್ಥೆಗೆ ಕಾರಣ ಕೇಳುವ ಸೂಚನಾ ಪತ್ರವನ್ನು ದಿನಾಂಕ:26.07.2005ರಂದು 
ಜಾರಿ ಮಾಡಲಾಯಿತು. ಮೇಲೆ ಓದಲಾದ-3 ರಲ್ಲಿನ ಪತ್ರದಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಶ್ರೀ ಸೀತಾರಾಘವ ಎಜುಕೇಷನ್‌ ಸೊಸೈಟಿ, 
ಕೋಟೆ, ಅರಕಲಗೂಡು ಇವರು ಸರ್ಕಾರದ ಕಾರಣ ಕೇಳುವ ನೋಟೀಸಿಗೆ ಉತ್ತರ ನೀಡಲು ಕಾಲಾವಕಾಶವನ್ನು ಕೋರಿರುತ್ತಾರೆ. ಮೇಲೆ ಓದಲಾದ-4ರ 
ಪತ್ರದಲ್ಲಿ ಅಧ್ಯಕ್ಷಕರು, ಶ್ರೀ ಸೀತಾರಾಘವ ಎಜುಕೇಷನ್‌ ಸೊಸೈಟಿ, ಕೋಟೆ, ಅರಕಲಗೂಡು ರವರು ಲಿಖಿತ ಹೇಳಿಕೆ ಸಲ್ಲಿಸಿ ಜಿಲ್ಲಾ 


೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ನೋಂದಣಾಧಿಕಾರಿಗಳ ಶಿಫಾರಸ್ಸನ್ನು ತಿರಸ್ಕರಿಸಲು ಹಾಗೂ ಖುದ್ದಾಗಿ ಮುಖತಃ ವಿಚಾರಣೆಯನ್ನು ಏರ್ಪಡಿಸುವಂತೆ ಕೋರಿರುವ ಹಿನ್ನೆಲೆಯಲ್ಲಿ 
ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ:11.10.2005ರಂದು ಮಧ್ಯಾಹ್ನ 3.00 ಗಂಟೆಗೆ ವಿಚಾರಣೆಯನ್ನು 
ನಡೆಸಲಾಯಿತು. ವಿಚಾರಣೆಯಲ್ಲಿ ಸಂಘದ ಅಧ್ಯಕ್ಷರ ಲಿಖಿತ ಉತ್ತರವನ್ನು ಪರಿಶೀಲಿಸಿ ಜಿಲ್ಲಾ ನೋಂದಣಾಧಿಕಾರಿಗಳ ವರದಿಯ ಎಲ್ಲಾ ಅಂಶಗಳಿಗೆ 
ಲಿಖಿತ ಹೇಳಿಕೆ ನೀಡಲು ಸೂಚಿಸಿ ಅವರಿಂದ ಲಿಖಿತ ಹೇಳಿಕೆ ಪಡೆದು ಪರಿಶೀಲಿಸಿ ಸಂಘದಲ್ಲಿ ಹಣಕಾಸಿನ ಅವ್ಯವಹಾರ ನಡೆದಿರುವುದು ಮೇಲ್ನೋಟಕ್ಕೆ 
ಕಂಡು ಬಂದಿದ್ದು ಅಲ್ಲದೆ ಜಿಲ್ಲಾ ನೋಂದಣಾಧಿಕಾರಿಗಳು, ಹಾಸನ ರವರು ಸಂಸ್ಥೆಯ ಆಡಳಿತ ಮಂಡಳಿಯನ್ನು ದಿನಾಂಕ:06.07.2005 ರಂದು ರದ್ದು 
ಪಡಿಸಿರುವುದನ್ನು ಗಮನಿಸಿ ಸಂಸ್ಥೆಯ ಹಿತದೃಷ್ಟಿಯಿಂದ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಕ ಮಾಡಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ 
ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 31 ಮುನೊಸೊ 2005, ಬೆಂಗಳೂರು, ದಿನಾಂಕ:4ನೇ ಡಿಸೆಂಬರ್‌, 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಶ್ರೀ ಸೀತಾರಾಘವ ಎಜುಕೇಷನ್‌ ಸೊಸೈಟಿ, ಕೋಟೆ, 
ಅರಕಲಗೂಡು ಈ ಸಂಘಕ್ಕೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27ಎ ಪ್ರಕಾರ ಸರ್ಕಾರಕ್ಕೆ ನಿಹಿತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ತಹಶೀಲ್ದಾರ್‌, ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ, ಇವರನ್ನು ಆಡಳಿತಾಧಿಕಾರಿಯನ್ನಾಗಿ 6 ತಿಂಗಳ ಅವಧಿಗೆ ಅಥವಾ ಸಂಸ್ಥೆಗೆ 
ಚುನಾವಣೆ ನಡೆಸಿ ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇದರಲ್ಲಿ ಯಾವುದು ಮೊದಲೊ ಅಲ್ಲಿಯವರೆಗೆ ನೇಮಿಸಿದೆ. 

ಆಡಳಿತಾಧಿಕಾರಿಗಳು ಈ ಅವಧಿಯಲ್ಲಿ ಸಂಘದ ಅವ್ಯವಹಾರಗಳನ್ನು ಸರಿಪಡಿಸಿ ಚುನಾವಣೆ ನಡೆಸಿ ಚುನಾಯಿತ ಆಡಳಿತ ಮಂಡಳಿಗೆ 
ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶಿವಲಿಂಗ 

ಪಿ.ಆರ್‌.1730 ಪೀಠಾಧಿಕಾರಿ, 


ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 


ವಿಷಯ: ಶ್ರೀ ಹೆಚ್‌.ಆರ್‌. ಜಮಾದಾರ್‌, ಹಿಂದಿನ ತಹಶೀಲ್ದಾರ್‌, ಗಂಗಾವತಿ, ಇವರ ವಿರುದ್ಧ ದಂಡನೆ ವಿಧಿಸಿರುವುದನ್ನು 
ಮಾರ್ಪಾಡಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಆರ್‌.ಡಿ.06. ಎಡಿಇ 2003, ದಿನಾಂಕ:07.10.2005. 
2) ಶ್ರೀಮತಿ ಜುಬೇದಾ ಬೇಗಂ, ಕೋಂ ದಿವಂಗತ: ಹೆಚ್‌.ಆರ್‌. ಜಮಾದಾರ್‌ ಇವರ ಮನವಿ ದಿನಾಂಕ:20.10.2005. 
ಪ್ರಸ್ತಾವನೆ: 
ದಿವಂಗತ ಶ್ರೀ ಹೆಚ್‌.ಆರ್‌. ಜಮಾದಾರ್‌ ರವರು ತಹಶೀಲ್ದಾರರ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ, ಎಸಗಿದ ಅಕ್ರಮಕ್ಕಾಗಿ ಅವರ 
ವಿರುದ್ಧ ಉಲ್ಲೇಖ (1ರ ಆದೇಶದಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 214ರಡಿಯಲ್ಲಿ, ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ನಾಗರೀಕ ಸೇವಾ ನಿಯಮ 214 (1)(ಬಿ) ರನ್ವಯ ಶ್ರೀ ಹೆಚ್‌.ಆರ್‌. ಜಮಾದಾರ್‌, ನಿವೃತ್ತ ತಹಶೀಲ್ದಾರ್‌, ಇವರ ನಿವೃತ್ತಿ 
ವೇತನದಿಂದ ಮಾಹೆಯಾನ ರೂ.200/- ರಂತೆ 2 ವರ್ಷಗಳ ಅವಧಿಗೆ ಕಡಿತಗೊಳಿಸುವ ದಂಡನೆಯನ್ನು ವಿಧಿಸಲಾಗಿತ್ತು. 
ಮೇಲೆ ಓದಲಾದ (2ರ ಮನವಿಯಲ್ಲಿ, ಶ್ರೀಮತಿ ಜುಬೇದಾ ಬೇಗಂ, ಕೋಂ ಹುಸೇನ್‌ ಸಾಬ್‌ ಜಮೇದಾರ್‌ ಇವರು ದಿನಾಂಕ: 
29.06.2005 ರಂದು ತಮ್ಮ ಪತಿ ನಿಧನ ಹೊಂದಿರುತ್ತಾರೆಂದು ತಿಳಿಸುತ್ತಾ ಸದರಿಯವರ ವಿರುದ್ಧ ಇವರು ಇಲಾಖಾ ವಿಚಾರಣೆಯನ್ನು ಕೈಬಿಟ್ಟು, 
ಅಮಾನತ್ತು ಆದೇಶವನ್ನು ರದ್ದುಪಡಿಸಿ ಕುಟುಂಬ ಪಿಂಚಣಿ ಮತ್ತು ಗ್ರಾಜ್ಯೂಟಿ ಹಾಗೂ ಇತರೇ ಸೌಲಭ್ಯಗಳನ್ನು ಮಂಜೂರು ಮಾಡಲು ಕೋರಿರುತ್ತಾರೆ. 
ಇಲಾಖಾ ವಿಚಾರಣೆ ಪೂರ್ಣಗೊಂಡು ಅಂತಿಮ ಆದೇಶವನ್ನು ದಿನಾಂಕ:07.10.2005ರಂದು ಹೊರಡಿಸುವ ಮುನ್ನವೇ ಶ್ರೀಯುತರು 
ದಿನಾಂಕ:29.06.2005ರಂದು ಮೃತರಾಗಿರುವುದರಿಂದ, ದಿನಾಂಕ:07.10.2005ರ ಆದೇಶದನ್ವಯ ರೂ.200/-ಗಳನ್ನು ದಿವಂಗತರ ನಿವೃತ್ತ ವೇತನದಲ್ಲಿ 
ಕಡಿತಗೊಳಿಸಲು ಅವಕಾಶವಿರುವುದಿಲ್ಲ. ದಂಡನಾದೇಶವನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಗದ ಸಂದರ್ಭ ಉಂಟಾಗಿರುವುದರಿಂದ ಸದರಿ 
ಆದೇಶವನ್ನು ಮಾರ್ಪಡಿಸಬೆಕಾಗಿರುತ್ತದೆ ಹಾಗೂ ತಡೆಹಿಡಿಯಲಾಗಿರುವ ನಿವೃತ್ತಿ ಸೌಲಭ್ಯಗಳನ್ನು ಅವರ ವಾರಸುದಾರರಿಗೆ ಪಾವತಿಸಲು ಕ್ರಮ 
ಕೈಗೊಳ್ಳಬೇಕಾಗಿರುತ್ತದೆ. ಅದಕ್ಕಾಗಿ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಆರ್‌.ಡಿ. 83 ಎಎಸ್‌ಡಿ, 2003, ಬೆಂಗಳೂರು, ದಿನಾಂಕ:11ನೇ ಡಿಸೆಂಬರ್‌, 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಹೆಚ್‌.ಆರ್‌. ಜಮಾದಾರ್‌, ನಿವೃತ್ತ ತಹಶೀಲ್ದಾರ್‌, ಗಂಗಾವತಿ ತಾಲ್ಲೂಕು 
ಕಛೇರಿ, ಇವರು ದಿನಾಂಕ:07.10.2005ರ ದಂಡನಾದೇಶ ಹೊರಡಿಸುವ ಮುನ್ನ ದಿನಾಂಕ:29.06.2005ರಂದು ನಿಧನ ಹೊಂದಿರುವ ಹಿನ್ನಲೆಯಲ್ಲಿ, 
ಸರ್ಕಾರಿ ಆದೇಶ ಸಂಖ್ಯೆ: ಆರ್‌.ಡಿ.06 ಎಡಿಇ 2003 ದಿನಾಂಕ:07.10.2005ರ ಆದೇಶದಲ್ಲಿ ವಿಧಿಸಲಾಗಿದ್ದ ಶ್ರೀಯುತರ ನಿವೃತ್ತಿ ವೇತನದಿಂದ 
ಮಾಹೆಯಾನ ರೂ.200- ರಂತೆ 2 ವರ್ಷಗಳ ಅವದಿಗೆ ಕಡಿತಗೊಳಿಸುವ ದಂಡನೆಯನ್ನು ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿ 
ನಿಯಮ 26ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ:07.10.2005ರ ಆದೇಶವನ್ನು ಮಾರ್ಪಡಿಸಿ ಸದರಿ ಆದೇಶದಲ್ಲಿ ವಿಧಿಸಿರುವ 
ದಂಡನೆಯನ್ನು ಕೈಬಿಡಲಾಗಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ (ವಿ) 21 ಪಿಇಎನ್‌-1: 06, (ಸಿ.ನಂ.63798) ದಿನಾಂಕ:14.07.2006ರನ್ವಯ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌.1751 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೨೫ 





ವಿಷಯ: ಶ್ರೀ ಕೆ.ಬಿ. ಹೃದಯರಾಜ್‌, ಹಿಂದಿನ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ಹೊಸನಗರ ಹಾಲಿ ಕಛೇರಿ ಸಹಾಯಕರು, 

ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇವರ ವಿರುದ್ಧ ಇಲಾಖಾ ವಿಚಾರಣೆ ಜರುಗಿಸುವ ಬಗ್ಗೆ. 

ಓದಲಾಗಿದೆ: 1) ಆಯುಕ್ತರು, ಸಮಾಜ ಕಲ್ಯಾಣ ಆಯುಕ್ತರ ಕಛೇರಿ, ಬೆಂಗಳೂರು ಇವರ ಪ್ರಸ್ತಾವನೆ ದಿನಾಂಕ:08.06.2005, 

23.06.2006. 
2) ಕಾರಣ ಕೇಳುವ ನೋಟೀಸು ದಿನಾಂಕ:19.10.2006. 
3) ಶ್ರೀ ಕೆ.ಬಿ. ಹೃದಯರಾಜ್‌, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇವರ ಲಿಖಿತ ಸಮಜಾಯಿಷಿ 
ದಿನಾಂಕ:07.11.2006. 
ಪ್ರಸ್ತಾವನೆ: 

ಶ್ರೀ ಕೆ.ಬಿ. ಹೃದಯರಾಜ್‌, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇವರು ಹಿಂದೆ ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಯಾಗಿ ಹೊಸನಗರ ತಾಲ್ಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಶಿವಮೊಗ್ಗ ರವರು 
ಹೊಸನಗರ ತಾಲ್ಲೂಕಿಗೆ ದಿನಾಂಕ:08.06.2004ರಂದು ಭೇಟೆ ನೀಡಿ, ಪರಿಶೀಲಿಸಿದ ಸಂದರ್ಭದಲ್ಲಿ ನಗದು ಪುಸ್ತಕವನ್ನು ದಿನಾಂಕ:18.03.2004ರ ತನಕ 
ವಿಷಯ ನಿರ್ವಾಹಕರು ಬರೆದಿದ್ದರೂ ಕೂಡ ಫೆಬ್ರವರಿ 2004ರಿಂದ ಸಹಿ ಮಾಡಿ ದೃಢೀಕರಿಸಿರುವುದಿಲ್ಲ ಹಾಗೂ ನಗದು ಪುಸ್ತಕವನ್ನು ನಂತರದ 
ದಿನಗಳಲ್ಲಿ ಬರೆದಿರುವುದಿಲ್ಲ. ಆದ್ದರಿಂದ ಶ್ರೀಯುತರು ಒಬ್ಬ ಜವಾಬ್ದಾರಿಯುತ ತಾಲ್ಲೂಕು ಮಟ್ಟದ ಅಧಿಕಾರಿಯಾಗಿ ಈ ರೀತಿಯ ಕರ್ತವ್ಯ ಲೋಪ 
ಎಸಗುವ ಮೂಲಕ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮ 1966ರ ನಿಯಮ 3(1) (1) (1) (i) ಅನ್ನು ಉಲ್ಲಂಘಸಿರುತ್ತಾರೆ ಎಂಬ 
ಆರೋಪದ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಮೇಲೆ ಓದಲಾದ ಕ್ರ.ಸಂ.1ರ ದಿನಾಂಕ:23.06.2006ರ ಪತ್ರದಲ್ಲಿ ಆಯುಕ್ತರು, ಸಮಾಜ ಕಲ್ಯಾಣ 
ಇಲಾಖೆ, ಬೆಂಗಳೂರು ಇವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಸರ್ಕಾರವು 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳ ನಿಯಮ 11ರಡಿಯಲ್ಲಿ ದೋಷಾರೋಪಣೆಯನ್ನು (ಅನುಬಂಧ 1 ರಿಂದ 4 ರವರೆಗೆ) ಶ್ರೀ ಹೃದಯರಾಜ್‌ ಇವರಿಗೆ ಜಾರಿ ಮಾಡಿ 
ಆರೋಪಗಳ ಬಗ್ಗೆ ಲಿಖಿತ ಹೇಳಿಕೆ ಸಲ್ಲಿಸಲು ಮೇಲೆ ಕ್ರ.ಸಂ.(2)ರಲ್ಲಿ ಓದಲಾದ ದಿನಾಂಕ:19.10.2006ರ ಕಾರಣ ಕೇಳುವ ಜಾರಿ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರ.ಸಂ.(3ರಲ್ಲಿ ಶ್ರೀ ಕೆ.ಬಿ. ಹೃದಯರಾಜ್‌, ಇವರು ತಮ್ಮ ಲಿಖಿತ ಉತ್ತರ ಸಲ್ಲಿಸಿ ಆರೋಪಗಳನ್ನು ಅಲ್ಲಗಳೆಯುತ್ತಾ 
ಇಲಾಖಾ ವಿಚಾರಣೆಯನ್ನು ಕೈಬಿಡುವಂತೆ ಕೋರಿರುತ್ತಾರೆ. 

ಆರೋಪಿತರ ವಿರುದ್ಧದ ಆರೋಪಗಳು ಹಾಗೂ ಅವರು ಸಲ್ಲಿಸಿರುವ ಲಿಖಿತ ಹೇಳಿಕೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಪ್ರಕರಣದ 
ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಈ ಬಗ್ಗೆ ಇಲಾಖೆ ವಿಚಾರಣೆಯನ್ನು ಜರುಗಿಸಲು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌.ಡಿ.49 ಎಡಿಇ 2004, ಬೆಂಗಳೂರು, ದಿನಾಂಕ:7ನೇ ಡಿಸೆಂಬರ್‌, 2006 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಹಿನ್ನೆಲೆಯಲ್ಲಿ 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಕನವಿ) ನಿಯಮಗಳ ನಿಯಮ 11ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಕೆ.ಬಿ. ಹೃದಯರಾಜ್‌, ಹಿಂದಿನ 
ತಾಲ್ಲೂಕು, ಸಮಾಜ ಕಲ್ಯಾಣ ಅಧಿಕಾರಿ, ಹಾಲಿ ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ, ಇವರ ವಿರುದ್ಧ ಮಾಡಲಾಗಿರುವ 
ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆಯನ್ನು ಜರುಗಿಸಲು ಶ್ರೀ ಎನ್‌.ಸುಬ್ಬರಾವ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ನಂ.1033, 9ನೇ 
“ಬಿ' ಮೇನ್‌, 8ನೆ ಕ್ರಾಸ್‌, ಜುಡಿಷಿಯಲ್‌ ಲೇಔಟ್‌, ಜಿಕೆವಿಕೆ ಪೋಸ್ಟ್‌, ಬೆಂಗಳೂರು-65 ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದೆ. 

ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಲನವಿ) ನಿಯಮಗಳ ನಿಯಮ 1165) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಜಿಲ್ಲಾ ಸಮಾಜ 
ಕಲ್ಯಾಣಾಧಿಕಾರಿಗಳು, ಶಿವಮೊಗ್ಗ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿದೆ. 

ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಛೇರಿಯ ಆವರಣದಲ್ಲಿ ಅಥವಾ ಅವರು ಗುರುತಿಸಿ ನಿಗದಿ ಪಡಿಸಿದ 
ಸ್ಥಳದಲ್ಲಿ ಇಲಾಖಾ ವಿಚಾರಣೆಯನ್ನು ನಡೆಸತಕ್ಕದ್ದು. ಈ ಉದ್ದೇಶಕ್ಕಾಗಿ ಲಭ್ಯವಿರುವ ಕಛೇರಿಗಳಲ್ಲಿ ವಿಚಾರಣಾಧಿಕಾರಿಗಳಿಗೆ ಸ್ಥಳಾವಕಾಶವನ್ನು 
ನೀಡುವುದು ಹಾಗೂ ಸಂಬಂಧಿಸಿದ ಕಛೇರಿಯಲ್ಲಿ ಲಭ್ಯವಿರುವ ಶೀಘ್ರಲಿಪಿಗಾರರ! ಬೆರಳಚ್ಚುಗಾರರ ಸಹಾಯವನ್ನು ಹಾಗೂ ಲೇಖನ ಸಾಮಗ್ರಿಗಳನ್ನು 
ಒದಗಿಸತಕ್ಕದ್ದು. 

ಈ ಪ್ರಕರಣದ ವಿಚಾರಣೆಗಾಗಿ ವಿಚಾರಣಾಧಿಕಾರಿಗಳಿಗೆ ದಿನಾಂಕ:23.08.2005ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 16 ಸೇಣವಿ 
2005ರನ್ವಯ ರೂ.6,000/- (ಆರು ಸಾವಿರ ರೂಪಾಯಿಗಳು ಮಾತ್ರ) ಸಂಚಿತ ಸಂಭಾವನೆಯನ್ನು ಹಾಗೂ ರೂ.1,000- (ಒಂದು ಸಾವಿರ 
ರೂಪಾಯಿಗಳು ಮಾತ್ರ) ಗಳ ವಾಹನ ಭತ್ಯೆ (ಕನ್ಹೇಯನ್ಸ್‌ ಅಲೋಯೆನ್ಸ್‌)ನ್ನು ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ 
ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಪಾವತಿ ಮಾಡತಕ್ಕದ್ದು. 

ವಿಚಾರಣಾಧಿಕಾರಿಗಳು ಇಲಾಖಾ ವಿಚಾರಣೆಯನ್ನು ಮೇಲ್ಕಂಡ ನಿಯಮಾವಳಿಗಳ ನಿಯಮ 11 ಮತ್ತು 11(ಎ) ರಲ್ಲಿನ ವಿಧಿ ವಿಧಾನಗಳನ್ನು 
ಅನುಸರಿಸಿ ಜರುಗಿಸಿ ವಿಚಾರಣಾ ವರದಿಯನ್ನು ಎರಡು ತಿಂಗಳೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌.1750 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ವಿಷಯ: ದಾಬಸ್‌ ಪೇಟೆ ಬಳಿಯ ಅಪಾಯಕಾರಿ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಘಟಕ ಸ್ಥಾಪಿಸುವುದಕ್ಕೆ ಜಮೀನನ್ನು 

ಮೆ: ರಾಮ್‌ಕೀ ಕನ್‌ಸಾರ್ಟಿಯಂ ಇವರಿಗೆ ಹಸ್ತಾಂತರಿಸುವ ಬಗ್ಗೆ. 
ಓದಲಾಗಿದೆ: 1) ಆದೇಶ ಸಂಖ್ಯೆ ಅಪಜೀ 293 ಇಸಿಓ 2002 ದಿನಾಂಕ 21.4.2004. 

2) ಅಧಿಸೂಚನೆ ಸಂಖ್ಯೆ: ಸಿ.ಪಿ.555 ಎಸ್‌ಸಿಕ್ಯೂ 2004, ದಿ:8.06.2006. 
3) ದಿ:09.06.2006 ರ ಸ್ಟಿರೀಂಗ್‌ ಕಮಿಟಿಯ 18ನೇ ಸಭೆಯ ನಡವಳಿ. 


೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಪ್ರಸ್ತಾವನೆ: 

೫ ಮೇಲೆ ಓದಲಾದ 1 ರ ಆದೇಶದಲ್ಲಿ ನೆಲಮಂಗಲ ತಾಲ್ಲೊಕು, ಸೋಂಪುರ ಹೋಬಳಿ, ಪೆಮ್ಮನಹಳ್ಳಿ ಮತ್ತು 
ತಿಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಒಟ್ಟು 93.18 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 
ಪರವಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಇವರು ಅಪಾಯಕಾರಿ ಘನ ತ್ಯಾಜ್ಯ ವಸ್ತುಗಳ ವಿಲೇವಾರಿ 
ಘಟಕದ ಯೋಜನೆಗಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಮೇಲೆ ಓದಲಾದ 2 ರ ಅಧಿಸೂಚನೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿಯು ಸದರಿ 
ಯೋಜನೆಗಾಗಿ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಅಂತಿಮ ಆದೇಶವನ್ನು ಹೊರಡಿಸಲಾಗಿದೆ. 

ಮೇಲೆ ಓದಲಾದ 3 ರಲ್ಲಿ ಪ್ರಧಾನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ 
ಅಧ್ಯಕ್ಬತೆಯಲ್ಲಿ ನಡೆದ 51661706 0೦೦೧1111166 ಸಭೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಕೂಡಲೇ 
ಜಮೀನನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಜರುಗಿಸುವಂತೆ ನಿರ್ದೇಶನ ನೀಡಿದೆ. 

ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು "Contracting Authority" ಆಗಿದ್ದು, ಇವರು ಅಪಾಯಕಾರಿ 
ತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕವನ್ನು ಸ್ಥಾಪಿಸುವ ಕಾರ್ಯವನ್ನು ಮೆ: ರಾಮ್‌ಕೀ ಕನ್‌ಸಾರ್ಟಿಯಂ ಆಫ್‌ “ರಾಮ್‌ಕೀ 
ಹೌಸ್‌” ರುಲ್‌ಮೋಹರ್‌ ಅವಿನ್ಯೂ, ರಾಜ್‌ಭವನ ರಸ್ತೆ, ಸೋಮಾಯಾಜಿಗುಡಾ, ಹೈದ್ರಾಬಾದ್‌-500 082, ಇವರಿಗೆ 
ವಹಿಸಿರುತ್ತಾರೆ. ಸದರಿ ಸಂಸ್ಥೆಯವರು ನಿವೇಶನದಲ್ಲಿ ಕಾರ್ಯಾರಂಭ ಮಾಡಲು ಅನುಕೂಲವಾಗುವಂತೆ ಜಮೀನಿನ 
ಸ್ವಾಧೀನತೆಯನ್ನು ಅವರಿಗೆ ವಹಿಸಿಕೊಡಬೇಕಾಗಿರುವ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ ಸಂಖ್ಯೆ. ಅಪಜೀ 124 ಇಸಿಓ 2003,ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2006 

ನೆಲಮಂಗಲ ತಾಲ್ಲೂಕು. ಸೋಂಪಮರ ಹೋಬಳಿ, ದಾಬಸ್‌ಪೇಟೆಯ ಬಳಿಯ ಪೆಮ್ಮನಹಳ್ಳಿ ಮತ್ತು 
ತಿಮ್ಮನಾಯಕನಹಳ್ಳಿ ಗ್ರಾಮಗಳಲ್ಲಿ ಅಪಾಯಕಾರಿ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕವನ್ನು ಸ್ಥಾಪಿಸಲು ಅಗತ್ಯವಾದ 
ಒಡಂಬಡಿಕೆ ಷೆಡ್ಯೂಲ್‌ 1ರಲ್ಲಿ ತಿಳಿಸಲಾದ ಸರ್ವೆ ನಂಬರುಗಳ ಸುಮಾರು 93.18 ಎಕರೆ ಜಮೀನನ್ನು M/s Ramky 
Infrastructure Ltd., and Ramky Enviro Engineers Ltd (Consortium) “ರಾಮ್‌ಕೀ ಹೌಸ್‌” ಗುಲ್‌ಮೋಹರ್‌ 
ಅವಿನ್ಯೂ, ರಾಜ್‌ಭವನ ರಸ್ತೆ, ಸೋಮಾಯಾಜಿಗುಡಾ, ಹೈದ್ರಾಬಾದ್‌-500 082. ಇವರಿಗೆ 51 ವರ್ಷಗಳ ಅವಧಿಗೆ 
ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಹಸ್ತಾಂತರಿಸಲು ಮತ್ತು ಗುತ್ತಿಗೆ 
ಅವಧಿಯ ನಂತರ ಸದರಿ ಜಮೀನನ್ನು ಹಿಂದಕ್ಕೆ ಪಡೆಯಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ನಿಬಂಧನೆ ಮತ್ತು ಷರತ್ತುಗಳು 

1) ಭೋಗ್ಯದ ಚಾಲನಾ ಅವಧಿಯು 51 ವರ್ಷಗಳಾಗಿದ್ದು ದಿನಾಂಕ: 01.12.2006ರಂದು ಪ್ರಾರಂಭಗೊಂಡು 
30.11.2057 ಕ್ಕೆ ಕೊನೆಗೊಳ್ಳುತ್ತದೆ. 

2) ಭೋಗ್ಯದ ಚಾಲನಾ ವರದಿಯು ಕೆಳಕಂಡಂತೆ ಒಳಗೊಂಡಿರುತ್ತದೆ. 

3) ಟಿ.ಎಸ್‌.ಡಿ.ಎಫ್‌. ನಿರ್ಮಾಣದ ಅವಧಿ ಒಂದು ವರ್ಷ 

4) ಟೆ.ಎಸ್‌.ಡಿ. ಎಫ್‌. ನಿರ್ಮಾಣದ ಹಂತ ಮುಗಿದಂದಿನಿಂದ 20 ವರ್ಷಗಳು  ಟಿ.ಎಸ್‌.ಡಿ.ಎಫ್‌. 
ಚಾಲನಾವಧಿಯಾಗಿರುತ್ತದೆ. 

5) . ಚಾಲನಾವಧಿ ಮುಗಿದಂದಿನಿದ 30 ವರ್ಷಗಳು  ಟಿ.ಎಸ್‌.ಡಿ.ಎಫ್‌. ಮುಕ್ತಾಯದ ನಂತರದ 
ಅವಧಿಯಾಗಿರುತ್ತದೆ. ಈ ಅವಧಿಯನ್ನು ಯಾವುದೇ ಕಾರಣಕ್ಕೂ ವ್ಯತ್ಯಯ ಮಾಡತಕ್ಕದ್ದಲ್ಲ. 

6) ಭೋಗಿದಾರನು ಕೊಡಲ್ಪಟ್ಟ ಸ್ವತ್ತಿಗೆ ಪ್ರತಿ ಎಕರೆಗೆ ರೂ.100 (ನೂರು ರೂಪಾಯಿ) ವಾರ್ಷಿಕ ಕಂದಾಯವನ್ನು 
ಷೆಡ್ಯೂಲ್‌-1 ಸ್ವತ್ತಿನ ಬಳಕೆ ಹಾಗೂ ಅನುಭೋಗಕ್ಕಾಗಿ ಭೋಗ್ಯದಾರನಿಗೆ ಬೋಗ್ಯದ ಚಾಲನಾವಧಿಯಲ್ಲಿ ಪಾವತಿಸತಕ್ಕದ್ದು. 

7) ಬೋಗ್ಯದ ಎರಡನೇ ವರ್ಷದ ಪ್ರಾರಂಭದಿಂದ ಪ್ರತಿ ವರ್ಷ ಶೇ.5 ಹೆಚ್ಚುವರಿ ಕಂದಾಯವನ್ನು ಬೋಗಿದಾರನು 
ಪಾವತಿಸಲು ಬದ್ದನಾಗಿರುತ್ತಾನೆ. 

8) ಈ ಗುತ್ತಿಗೆಯ ಭಾಗಿತ್ವದಾರರು ಒಪ್ಪಿ ಸ್ಥಿರಪಡಿಸುವುದೇನೆಂದರೆ ಈ ಬೋಗ್ಯವು ಘನ ತ್ಯಾಜ್ಯ ವಸ್ತುವಿನ 
ಸಂಸ್ಕರಣೆ ಸಂಗ್ರಹ ಹಾಗೂ ವಿಲೆ ಸೌಲಭ್ಯದ ವಿನ್ಯಾಸ, ನಿರ್ಮಾಣ ಹಾಗೂ ಚಾಲನೆಗಾಗಿ ಮತ್ತು ಈ ಕಾರಣಕ್ಕೆ ಮಾತ್ರ 
ಕೊಡಮಾಡಲ್ಪಟ್ಟಿದ್ದು ಬೋಗಿದಾರ ಹಾಗೂ ಕೆಐಎಡಿಬಿ ನಡುವೆ ಏರ್ಪಟ್ಟಿರುವ ಬೋಗ್ಯವು ಗುತ್ತಿಗೆ ಚಾಲನಾ ಅವಧಿಗೆ 
ಅಂದರೆ 01.12.2006 ರಿಂದ 30.11.2057 ಅವಧಿಗೆ ಮಾತ್ರ ಸೀಮಿತಗೊಂಡಿರುತ್ತದೆ. 

9) ಬಾಗಿತ್ವದಾರನು ಒಪ್ಪಿ ಸ್ಥಿರಪಡಿಸುವ ಮತ್ತೊಂದು ಅಂಶವೆಂದರೆ ಗುತ್ತಿಗೆಯ ಮುಕ್ತಾಯ/ಕೊನೆಗೊಳ್ಳುವುದು/ 
ರದ್ದತಿಯಿಂದ ಈ ಬೋಗ್ಯವು ತಂತಾನೆ ಕೊನೆಗೊಳ್ಳುತ್ತದೆ ಹಾಗೂ ಬೋಗಿದಾರನು ಷೆಡ್ಯೂಲ್‌-1 ಸ್ವತ್ತನ್ನು ಭೋಗ್ಯದಾರನಿಗೆ 
ವಹಿಸಿ ಕೊಡತಕ್ಕದ್ದು ಹಾಗೂ ಬೋಗ್ಯದಾರನು ಸದರಿ ಸ್ವತ್ತನ್ನು ವಹಿಸಿಕೊಳ್ಳತಕ್ಕದ್ದು. 

10) ಬೋಗಿದಾರನು ಷೆಡ್ಯೂಲ್‌-1 ಸ್ವತ್ತನ್ನು ಒಳಬಾಡಿಗೆಗೆ ಯಾ ಭಾಗಶಃ ಬಾಡಿಗೆಗೆ ಯಾ ಸ್ವತ್ತಿನ ಸ್ವಾಧೀನವನ್ನು 
ಅಥವಾ ಸ್ವತ್ತಿನ ಯಾವುದೇ ಭಾಗವನ್ನು ಯಾ ಸ್ವತ್ತಿನ ಹಕ್ಕನ್ನು ದಾಹಿತ್ವವನ್ನು ಮತ್ತು/ಅಥವಾ ಬದ್ಧತೆಗಳನ್ನು ಬೋಗ್ಯದಾರನ 
ಲಿಖಿತ ಪರಿಮಿತಿಯಿಲ್ಲದೆ ಬೇರೆಯವರಿಗೆ ವಹಿಸಿಕೊಡ ತಕ್ಕದ್ದಲ್ಲ ಅಥವಾ ವರ್ಗಾಯಿಸತಕ್ಕದ್ಧಲ್ಲ. 

11) ಬೋಗ್ಯದಾರನು ಸ್ವಂತ ಇಚ್ಛೆಯನುಸಾರ ಷೆಡ್ಯೂಲ್‌-1 ಸ್ವತ್ತಿನ ಬೋಗ್ಯದ ಹಕ್ಕುಗಳನ್ನು ಭೋಗಿದಾರ 
ಗುರುತಿಸಲ್ಪಟ್ಟ ಹೊಸ ಉದ್ಯೋಗದಾತನಿಗೆ ಬೋಗ್ಯದ ಜೀವಿತಾವಧಿ/ಚಾಲನಾವಧಿಯಲ್ಲಿ ಹೆಚ್ಚುವರಿ ಷರತ್ತು ಮತ್ತು 
ನಿಬಂಧನೆಗಳನುಸಾರವಾಗಿ ವರ್ಗಾಯಿಸುವುದನ್ನು ಪರಿಗಣಿಸಬಹುದು. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೨೭ 





12) ಭಾಗಿತ್ವದಾರನು ಒಪ್ಪಿ ಸ್ಥಿರೀಕರಿಸುವುದೇನೆಂದರೆ ಬೋಗ್ಯದ ಚಾಲನಾವಧಿಯಲ್ಲಿ ಪರಿಣಮಿಸುವ ಯಾವುದೇ 
ದಾಹಿತ್ವವನ್ನು ಹೊಸ ಉದ್ಯೋಗದಾತನಿಗೆ, ಆತನೇ ದಾಹಿತ್ವವನ್ನು ಮೂಲತಃವಾಗಿ ವಹಿಸಿರುವರೆಂಬ ರೀತಿಯಲ್ಲಿ 
ಬದ್ದವಾಗಿರುತ್ತಾರೆ. 

13)ಬೋಗಿದಾರನು ವಹಿಸಿರುವ ದಾಹಿತ್ವದ ಪ್ರಮಾಣವನ್ನು ಸಿಎ/ಎಸ್‌ಪಿವಿ/ಚಾಲನಾ ಸಮಿತಿಯೊಡನೆ ಸಲಹೆ 
ಪಡೆದು ಹೊಸ ಉದ್ಯೋಗದಾತನಿಗೆ ಬೋಗ್ಯದ ಹಕ್ಕನ್ನು ವರ್ಗಾಯಿಸುವ ಸಂದರ್ಭದಲ್ಲಿ ಬೋಗ್ಯದಾರನು ನಿರ್ಧರಿಸತಕ್ಕದ್ದು, 
ಬೋಗಿದಾರನಿಂದ ದಾಹಿತ್ವಗಳನ್ನು ವಹಿಸಿಕೊಳ್ಳಲು ಹೊಸ ಉದ್ಯೋಗದಾತನು ಷರತ್ತಿಲ್ಲದೆ ಲಿಖಿತ ಮೂಲಕ ಸಹಮತಿಯನ್ನು 
ಬೋಗ್ಯದಾರನಿಗೆ ಸೂಚಿಸತಕ್ಕದ್ದು. 

14) ನಿರ್ಮಿತ ಟಿ.ಎಸ್‌.ಡಿ.ಎಫ್‌ ಕಟ್ಟಡಗಳು, ಮೇಲು ಕಟ್ಟಡಗಳು, ಪರಿಕರಗಳು ಸಾಧನ ಸಾಮದ್ರಿ, ಫಿಟಿಂಗ್ಸ್‌ 
ಮತ್ತು ಪಿಕ್ಟಚರ್ಸ್‌ ಒಳಗೊಂಡ ಷೆಡ್ಯೂಲ್‌-1 ಸ್ವತ್ತನ್ನು ಬೋಗಿದಾರನು ಬೋಗ್ಯ ಮುಕ್ತಾಯಗೊಂಡಾಗ ಯಾ ಬ್ಯೊಗ್ಯದ 
ಕಾಲಾವಧಿ ಮುಗಿದು ಕೊನೆಗೊಂಡಾಗ ಅಥವಾ ಅನ್ಯಥಾ ಇದರಲ್ಲಿ ಗೊತ್ತುಪಡಿಸಿದಂತೆ ಬೋಗ್ಯದಾರನಿಗೆ ಕೂಡಲೇ 
ಸ್ವಾಧೀನತೆಯನ್ನು ಕೊಡತಕ್ಕದ್ದು. 

15) ಬೋಗಿದಾರನು ಈ ಮೂಲಕ ಸ್ಥಿರಿಕರಿಸುವುದೆಂದರೆ ಯಾವುದೇ ಕಾರಣಕ್ಕೂ ಗುರುತಿಸಲಾದ ಸ್ವತ್ತನ್ನು 
ಭೋಗ್ಯದಾರನಿಣೆ  ಸ್ವಾಧೀನತೆಯನ್ನು ವಹಿಸಿಕೊಡುವ ಸಮಯದಲ್ಲಿ ಸ್ಥಿರ/ಚರ ಸ್ವತ್ತನ್ನು ತೆಗೆದುಹಾಕುವುದಾಗಲಿ, 
ಕಳಚೆಹಾಕುವುದಾಗಲಿ, ಕೆಡವುದಾಗಲಿ ಅಥವಾ ಇತರೆ ರೀತಿಯಲ್ಲಿ ಕಟ್ಟಡ, ಮೇಲು ಕಟ್ಟಡ, ಸಾಧನ ಸಾಮಗ್ರಿ, ಸೌಲಭ್ಯ, 
ಪಿಕ್ಷಚರ್ಸ್‌ ಪಿಟಿಂಗ್ಸ್‌ಗಳನ್ನು ಬದಲಿಸಲಾಗದು. 

16) ಬೋಗಿದಾರನು ಬೋಗ್ಯದ ಕಾಲಾವಧಿಯಲ್ಲಿ ಹಾಗೂ ಸೂಕ್ತ ಸಮಯದಲ್ಲಿ ಬೋಗ್ಯದಾರನು ಯಾ 
ಬೋಗ್ಯದಾರನಿಂದ ನೇಮಿಸಲ್ಪಟ್ಟ ಕೆಲಸಕ್ಕೆ ಗೊತ್ತುಪಡಿಸಲ್ಪಟ್ಟ, ಪರವಾನಗಿ ಪಡೆದ ಪ್ರತಿನಿಧಿ/ಏಜೆಂಟ್‌ಗಳು ಗುರುತಿಸಿದ 
ಸ್ವತ್ತನ್ನು ಪ್ರವೇಶಿಸಲು ಹಾಗೂ ಪರಿವೀಕ್ಸಣೆ ನಡೆಸಲು ಅರ್ಹರಿರುತ್ತಾರೆ. 

17) ಕಟ್ಟಲ್ಪಟ್ಟ ರಚನೆ ಸೇರಿದಂತೆ ಗುರುತಿಸಲಾದ ಸ್ವತ್ತಿನ ಬಳಕೆ ಹಾಗೂ ಅಧಿಬೋಗಕ್ಕೆ ಸಂಬಂಧಿಸಿದಂತೆ 
ಬೋಗ್ಯದಾರ, ಬೋಗ್ಯದಾರನಿಂದ ನೇಮಿಸಲ್ಪಟ್ಟ, ಕೆಲಸಕ್ಕೆ ಗೊತ್ತುಪಡಿಸಲ್ಪಟ್ಟ ಪರವಾನಗಿ ಪಡೆದ ಪ್ರತಿನಿಧಿ/ಏಜೆಂಟ್‌ಗಳು 
ರಿಪೇರಿ, ಮಾರ್ಪಾಡು, ಬದಲಾವಣೆ ಇತ್ಯಾದಿ ಬಗ್ಗೆ ನೀಡುವ ಸೂಚನೆಗಳು/ನಿರ್ದೇಶನಗಳು, ಸಲಹೆಗಳನ್ನು ಭೋಗಿದಾರ 
ಭೋಗಿದಾರನ ವೆಚ್ಚದಲ್ಲಿ ಪಾಲಿಸಲು ಬದ್ಧನಾಗಿರುತ್ತಾನೆ. 

18) ಬೋಗ್ಯದ/ಗುತ್ತಿಗೆಯ ಷರತ್ತು ನಿಬಂಧನೆಗಳ ಪಾಲನೆಯಲ್ಲಿ ಭೋಗಿದಾರನು ವಿಫಲವಾದಲ್ಲಿ ಅಥವಾ 
ಉಲ್ಲಂಘಿಸಿದಲ್ಲಿ ಬೋಗ್ಯದಾರನು ಬೋಗ್ಯವನ್ನು ಮುಕ್ತಾಯಗೊಳಿಸುವ ಯಾ ಅಂತ್ಯಗೊಳಿಸುವ ಅಧಿಕಾರ ಬೋಗ್ಯದಾರನಿಗೆ 
ಪ್ರದತ್ತವಾಗಿರುತ್ತದೆ. 

19) ಮೇಲೆ ತಿಳಿಸಿದಂತೆ ಬೋಗ್ಯವನ್ನು ಮುಕ್ತಾಯಗೊಳಿಸುವ ಯಾ ಅಂತ್ಯಗೊಳಿಸುವ ಸಂದರ್ಭದಲ್ಲಿ 
ಬೋಗಿದಾರನು ಬೋಗ್ಯದಾರನಿಂದ ಯಾವುದೇ ಪರಿಹಾರ, ನಷ್ಠ, ಇತ್ಯಾದಿಗೆ ಅರ್ಹನಾಗಿರುವುದಿಲ್ಲ. 

20) ಯಾವುದೇ ಕಾರಣಕ್ಕಾಗಿ ಗುತ್ತಿಗೆಯ ಮುಕ್ತಾಯ ಅಂತ್ಯಕೊಳ್ಳುವಿಕೆ ಕಾಲಾವಧಿ ಗತಿಸುವ ಸಂದರ್ಭವು, 
ಸರಿಸಮಾನವಾಗಿ ಬೋಗ್ಯದ ಮುಕ್ತಾಯ, ಅಂತ್ಯಗೊಳ್ಳುವಿಕೆ ಎಂದೇ ಪರಿಗಣಿಸಲಾಗುವುದು. 

21) ಬೋಗಿದಾರನು ದಿವಾಳಿಯೆಂದು ಘೋಷಿಸಲಾದಲ್ಲಿ ಅಥವಾ ಬೋಗ್ಯವನ್ನು ಸಮಾಪನಗೊಳಿಸುವ 
ರದ್ದುಮಾಡುವ ಸಂದರ್ಭ ಅಥವಾ ಬೋಗಿದಾರನು ವ್ಯವಹಾರವನ್ನು ನಿಲ್ಲಿಸುವ ಸಂದರ್ಭಗಳಲ್ಲಿ ಬೋಗ್ಯದಾರನು 
ಬೋಗ್ಯವನ್ನು ಮುಕ್ತಾಯಗೊಳಿಸುವ/ಅಂತ್ಯಗೊಳಿಸುವ ಹಕ್ಕನ್ನು ಹೊಂದಿರುತ್ತಾನೆ. 

22) ಗುರುತಿಸಲ್ಪಟ್ಟ ಸ್ವತ್ತು ನಿಗಧಿತ ಕಾರಣಗಳಿಗೆ ಉಪಯೋಗಿಸದಿರುವ ಸಂದರ್ಭದಲ್ಲಿ ಅಥವಾ ನಿಗದಿತ 
ಕಾರಣಕ್ಕಾಗಿ ಸ್ವತ್ತು ಬೇಕಿಲ್ಲದಿರುವ ಸಂದರ್ಭದಲ್ಲಿ ಬೋಗ್ಯದಾರನು ಬೋಗ್ಯವನ್ನು ಇಚ್ಚೆಯನುಸಾರ ಮುಕ್ತಾಯಗೊಳಿಸುವ 
ಹಕ್ಕನ್ನು ಹೊಂದಿರುತ್ತಾನೆ. ಪರಂತು ಈ ಕಂಡಿಕೆಯ ಉಲ್ಲಂಘನೆಗೆ ಬೋಗ್ಯದಾರನು ಬೋಗಿದಾರನಿಗೆ ಉಲ್ಲಂಘನೆಯನ್ನು 
ನೋಟಿಸ್‌ ಜಾರಿಯಾದ 90 ದಿನಗಳೊಳಗೆ ಸರಿಪಡಿಸಲು ಲಿಖಿತವಾಗಿ ನೋಟಿಸ್‌ ಜಾರಿಗೊಳಿಸಿದ ಸಂದರ್ಭದಲ್ಲಿ ಈ 
ಕಂಡಿಕೆಯು ಅನ್ವಯಿತವಾಗುತ್ತದೆ. 

23) ಬೋಗಿದಾನು ಬ್ಯಾಂಕ್‌/ಹಣಕಾಸು ಸಂಸ್ಥೆ/ಸಾಲ ಕೊಟ್ಟಿವರಿಂದ ಘನ ತ್ಯಾಜ್ಯ ವಸ್ತುವಿನ ಸಂಸ್ಕರಣೆ, ಸಂಗ್ರಹ 
ವಿಲೆಸೌಲಭ್ಯ ಸ್ಥಾಪನೆಗೆ ಆರ್ಥಿಕ ಸಹಾಯ ಪಡೆದು ಮರು ಪಾವತಿಸಲು ತಪ್ಪಿದಲ್ಲಿ ಅಥವಾ ಹಣಕಾಸು ಯಾ ಇತರೆ 
ದಾಹಿತ್ವಗಳನ್ನು ನಿರ್ವಹಿಸಲು ವಿಫಲವಾದಲ್ಲಿ ಈ ಬಗ್ಗೆ ಬ್ಯಾಂಕ್‌/ಹಣಕಾಸು ಸಂಸ್ಥೆ ಸಾಲಕೊಟ್ಟವರಿಂದ ನೋಟಿಸ್‌ನ್ನು 
ಬೋಗಿದಾರನಿಗೆ ಜಾರಿಯಾಗಿರುವುದು ಒಳಗೊಂಡಂತೆ, ಬೋಗ್ಯದಾರನು ಬೋಗ್ಯವನ್ನು ಮುಕ್ತಾಯಗೊಳಿಸಿ ಗೊತ್ತುಪಡಿಸಿದ 
ಸ್ವತ್ತನ್ನು ಮರುಪ್ರವೇಶಿಸಲು ಅರ್ಹನಾಗಿರುತ್ತಾನೆ. 

24) ಬೋಗ್ಯದ ಕಾಲಾವಧಿ ಮುಕ್ತಾಯ ಯಾ ಮುಂಚಿತವಾಗಿ ಮುಕ್ತಾಯಗೊಳ್ಳುವ ಯಾ ಬೋಗ್ಯದ ವಿಸ್ತರಿಸಲಾದ 
ಸಂದರ್ಭಗಳಲ್ಲಿ ಬೋಗ್ಯದಾರ/ಕರ್ನಾಟಕ ಸರ್ಕಾರ/ಸನಿ.ಎ/ಎಸ್‌.ಪಿ.ವಿ/ಚಾಲನಾ ಸಮಿತಿಯಿಂದ ನೇಮಿಸಲ್ಪಟ್ಟ ಮೂರನೆಯ 
ಸ್ವತಂತ್ರ ಬಾಗಿತ್ವದಾರನು ಗೊತ್ತುಪಡಿಸಿದ ಸ್ವತ್ತಿನಲ್ಲಿ ಇರಬಹುದಾದ ಅಂಶಿಕ ದಾಹಿತ್ವಗಳನ್ನು ನಿಗದಿಪಡಿಸುವುದು. 

25) ಷೆಡ್ಯೂಲ್‌-1 ಸ್ವತ್ತು ಕುರಿತಂತೆ ಬೋಗ್ಯದಾರ/ಕರ್ನಾಟಕ ಸರ್ಕಾರ/ಕೆ.ಐ.ಎ.ಡಿ.ಬಿ/ಸಿಎ/ಕರ್ನಾಟಕ ರಾಜ್ಯ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಇತರೆ ಶಾಸನಬದ್ಧ ಸಂಸ್ಥೆಗಳು/ ಏಜೆನ್ಸಿಗಳು ಯಾ ಚಾಲ್ತಿಯಲ್ಲಿರುವ ಯಾವುದೇ 
ಕಾನೂನಿನಡಿಯಲ್ಲಿ ಕಾಲಕಾಲಕ್ಕೆ ವಿಧಿಸುವ ಷರತ್ತು ಮತ್ತು ನಿಬಂಧನೆಗಳನ್ನು ಪಾಲಿಸಲು ಬೋಗಿದಾರನು ಬದ್ದನಾಗಿರುತ್ತಾನೆ. 

26) ಬೋಗಿದಾರನು ಬೋಗ್ಯದ ಕರಾರನ್ನು... ಕಾರ್ಯಗತಗೊಳಿಸಿದ ದಿನಾಂಕದಂದು ಇದ್ದ ಬೋಗ್ಯದ 
ರೂಪುರೇಷೆಗಳನ್ನು ಬದಲಿಸಲಾಗುವುದಾಗಲಿ, ಮಾರ್ಪಡಿಸುವುದಾಗಲಿ ಮಾಡತಕ್ಕದ್ದಲ್ಲ. ಬೋಗ್ಯದ ರೂಪುರೇಷೆಗಳನ್ನು 
ಬದಲಿಸುವ ಮಾರ್ಪಡಿಸುವ ಕ್ರಮಕ್ಕೆ ಬೋಗ್ಯದಾರನ ಲಿಖಿತ ಸಹಮತಿ ಇರಬೇಕು. ಅಂತಕ ಸಹಮತಿಯು ಮೂಲ 
ಅರ್ಜಿದಾರ/ಪಾಲುದಾರ/ಪ್ರವರ್ತಕ ನಿರ್ದೇಶಕ/ಷೇರುದಾರರು ಕನಿಷ್ಠ ಶೇ.51/ ಪಾಲುಗಾರಿಕೆ/ಷೇರನ್ನು ಹೊಸದಾಗಿ ರಚಿಸಲ್ಪಟ್ಟ 
ಸಂಸ್ಥೆ/ನಿದಮ/ ಆಸ್ಥಿತ್ವದಲ್ಲಿ ಹೊಂದಿರುವ ಷರತ್ತಿಗೆ ಬದ್ಧವಾಗುತ್ತದೆ. 


೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





27) ದಿವಾಳಿತನಕ್ಕಾಗಿ ಯಾವುದೇ ನ್ಯಾಯಾಲಯ ಪ್ರಕರಣ ಬೋಗಿದಾರನ ವಿರುದ್ಧ ದಾಖಲಿಸಲ್ಪಟ್ಟಲ್ಲಿ ಅಥವಾ 
ಮುಚ್ಚಲು ಯಾವುದೇ ನೋಟಿಸ್‌ ಸ್ವೀಕೃತವಾದಲ್ಲಿ ಬೋಗಿದಾರನು ಬೋಗ್ಯದಾರನಿಗೆ ಕೂಡಲೇ ತಿಳುವಳಿಕೆ ನೀಡತಕ್ಕದ್ದು. 

28) ರಾಜ್ಯ ಸರ್ಕಾರ ಯಾ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಲಕಾಲಕ್ಕೆ 
ನೀಡುವ/ವಿಧಿಸುವ ಯಾವುದೇ ಷರತ್ತು ಹಾಗೂ ನಿರ್ದೇಶನಗಳನ್ನು ಪಾಲಿಸಲು ಬೋಗಿದಾರರು ಬದ್ಧರಾಗಿರುತ್ತಾರೆ. 

29) ಗೊತ್ತುಪಡಿಸಲಾಗಿರುವ ಸ್ವತ್ತನ್ನು ಕುರಿತಂತೆ ಎಲ್ಲ ಚಾಲ್ತಿ ಹಾಗೂ ಭವಿಷ್ಯದ ಕರಗಳು, ದರಗಳು ತೆರಿಗೆಗಳು 
ಹಾಗೂ ಶಾಸನಬದ್ಧ ಬಾಕಿ/ಹೊರ ಪಾವತಿಗಳನ್ನು ಬೋಗಿದಾರನು ಪಾವತಿಸತಕ್ಕದ್ದು. 

30) ಗೊತ್ತುಪಡಿಸಲಾಗಿರುವ ಸ್ವತ್ತಿನ ಸಂಬಂಧ ಅಗತ್ಯ ವಿದ್ಯುಚ್ಛಕ್ತಿ ಹಾಗೂ ಜಲ ಸಂಪರ್ಕ ಹೊಂದಲು 

ಕ್ರಮಕೈಗೊಳ್ಳಬೇಕು ಹಾಗೂ ಈ ಸಂಬಂಧ ಚಾರ್ಚ್‌ ಫಿ,ಬಿಲ್‌ ಇತ್ಯಾದಿಯನ್ನು ಬೋಗಿದಾರನು ಸಂಬಂಧಿತ ಪ್ರಾಧಿಕಾರಗಳಿಗೆ 
ಪಾವತಿಸತಕ್ಕದ್ದು. ಈ ಸಂಬಂಧ ಯಾವುದೇ ಹಕ್ಕು ಬೋಗ್ಯದಾರನ ವಿರುದ್ಧ ಇರದಿರುವ ಹಾಗೆ ನೋಡಿಕೊಳ್ಳತಕ್ಕದ್ದು. 
31) ಗುರುತಿಸಲ್ಪಟ್ಟ ಸ್ವತ್ತು ಯಾ ಘನ ತ್ಯಾಜ್ಯ ವಸ್ತುವಿನ ಸಂಸ್ಕರಣ್ರೆ ಸಂಗ್ರಹ ಹಾಗೂ ವಿಲೆ ಸೌಲಭ್ಯ ಹಾಗೂ 
ಅದರ ಬಳಕೆ ಸಂಬಂಧ ಬೋಗ್ಯದಾರನಿಗೆ ಬೋಗಿದಾರನ ಕ್ರಮಗಳು, ಲೋಪ ಹಾಗೂ ಕ್ರಿಯೆಗಳಿಂದ ಉಂಟಾಗುವ 
ಯಾವುದೇ ನ್ಯಾಯಾಲಯ ಪ್ರಕರಣಗಳು, ಕ್ರಮಗಳು, ನಷ್ಕ,ಹಾನ್ಯೀ ದಾಹಿತ್ವಗಳು, ಹಕ್ಕುಗಳು, ವೆಚ್ಚಗಳಿಂದ ಬೋಗ್ಯದಾರರನ್ನು 
ಪೂರ್ಣವಾಗಿ ಇನ್‌ಡೆಮ್‌ಸಿಫೈ ಮಾಡತಕ್ಕದ್ದು. 

32) ಹಿಡಿತದಲ್ಲಿಲ್ಲದ ಘಟನೆಗಳು (FORCE MAJEURE) ಅಂದರೆ ಅಗ್ನಿ ಆಕಸ್ಮಿಕ, ಭೂಕಂಪ, ಹರತಾಳ, ನೆರೆ, 
ಬಿರುಗಾಳಿ, ಕದನ, ದಂದೆ ಆಂತರಿಕ ಯುದ್ಧ ಯಾ ಆಂತರಿಕ ಗೊಂದಲಗಳು,ಗುಂಪುಘರ್ಷಣೆ ಆಂತರಿಕ ಕ್ಟೋಬೆ, ದೈವವಿಧಿತ 
ಯಾ ಉಗ್ರಗಾಮಿಗಳ ಹಲ್ಲೆ ಇತ್ಯಾದಿಗಳಿಂದ ಒಡಂಬಡಿಕೆಯ ಅಂಶಗಳನ್ನು ಪರಿಪಾಲಿಸಲು ಭೋಗಿದಾರನಿಗೆ ವಿನಾಯಿತಿ 
ಇರುವುದಿಲ್ಲ. 

33) ಬೋಗಿದಾರನು ಕರ್ನಾಟಕ ಅರಣ್ಯ ಕಾಯ್ದೆ, 1963ರ ಉಪಬಂಧಗಳನ್ನು ಹಾಗೂ ಅದರಡಿ ರಚಿಸಲಾಗಿರುವ 
ನಿಯಮಾವಳಿಗಳನ್ನು ಪಾಲಿಸಲು ಬದ್ಧರಾಗಿರುತ್ತಾರೆ. ಷೆಡ್ಯೂಲ್‌-1 ಸ್ವತ್ತಿನಲ್ಲಿ ಬೋಗ್ಯ ಕರಾರು ಒಪ್ಪಂದ ದಿನಾಂಕದಂದು 
ಬೆಳೆದು ನಿಂತಿರುವ ಮರಗಳು ಹಾಗೂ ಆ ಜಾಗದಲ್ಲಿ ಬೆಳೆಯುವ ಎಲ್ಲಾ ಮೀಸಲಿಟ್ಟ ಮರಗಳು ಕೊಂಬೆಗಳು, ಹಣ್ಣು, 
ಮರಮುಟ್ಟು ಹಾಗೂ ಬೇರು ಒಳಗೊಂಡಂತೆ, ಕರ್ನಾಟಕ ಸರ್ಕಾರದ ಸ್ವಾಧೀನಗೊಳಪಡುತ್ತದೆ. 

34) ಈ ಬೋಗ್ಯ ಸಂಬಂಧ ಅರ್ಥ ವಿವರಣೆ ಕಾರ್ಯಾಚರಣೆ ಹಾಗೂ ಮುಕ್ತಾಯದ ಅಂಶಗಳನ್ನು ಒಳಗೊಂಡಂತೆ 
ಆದರೆ ಅಷ್ಟಕ್ಕೆ ಸೀಮಿತವಲ್ಲದ ವ್ಯಾಜ್ಯ ಹಾಗೂ ಭಿನ್ನತೆಗಳು ಪಕ್ಸಗಳ ಮಧ್ಯೆ ಉದ್ಭವಿಸುವ ಸಂದರ್ಭದಲ್ಲಿ ಅದನ್ನು 
ಕೆಳಕಂಡ ರೀತಿಯಲ್ಲಿ ಬಗೆಹರಿಸಿಕೊಳ್ಳತಕ್ಕದ್ದು. 

35) ವ್ಯಾಜ್ಯ/ಭಿನ್ನತೆ ಉಂಟಾದ/ಗೊತ್ತಾದ 30 ದಿನಗಳೊಳಗೆ ಚಾಲನಾ ಸಮಿತಿಯ ಮಧ್ಯಸ್ಥಿಕೆ ಹಾಗೂ 
ಕನ್‌ಸಲಿಯೇರ್ಷಗಾಗಿ ಒಪ್ಪಿಸತಕ್ಕದ್ದು, ನಂತರದಲ್ಲಿ ಚಾಲನಾ ಸಮಿತಿಯು ವಿಷಯವನ್ನು ಎದುರಾಳಿ ಪಕ್ಸದ ಗಮನಕ್ಕೆ 
ತರುವುದು ಹಾಗೂ ಪಕ್ಸಗಳ ಮಧ್ಯೆ ಉಂಟಾಗಿರುವ ವ್ಯಾಜ್ಯ ಭಿನ್ನತೆಯನ್ನು ಪರಿಹರಿಸಲು ಕ್ರಮಕೈಗೊಳ್ಳತಕ್ಕದ್ದು. 

36) ವ್ಯಾಜ್ಯ ಕುರಿತಂತೆ ರೆಫರೆನ್ಸ್‌ ಸ್ವೀಕೃತವಾದ 90 ದಿನಗಳೊಳಗೆ ಹಿಂದಿನ ಕಂಡಿಕೆಯನುಸಾರ ಒಪ್ಪಿಸಲಾದ 
ವ್ಯಾಜ್ಯವನ್ನು ಪರಿಹರಿಸಲು ಚಾಲನಾ ಸಮಿತಿಯು ವಿಫಲವಾದಲ್ಲಿ ವ್ಯಾಜ್ಯ ಭಿನ್ನತೆಯನ್ನು ಇರ್ವರು ಸದಸ್ಯರಿರುವ ಪಂಚಾಯಿತಿ 
ನ್ಯಾಯಾಧೀಕರಣಕ್ಕೆ (ಷಿ 700೧8! ಎರಡು ಪಕ್ಸಗಳು ಪರಸ್ಪರ ಒಪ್ಪಂದದನುಸಾರ ಪಂಚಾಯಿತಿಗಾಗಿ 
(೧ಡಿಛಾಡಿಚಿಣಪಟಿ) ವಹಿಸತಕ್ಕದ್ದು ಪಂಚಾಯಿತಿ ನ್ಯಾಯಾಧೀಕರಣದ ಅಂತಿಮ ನಿರ್ಧಾರಕ್ಕೆ ಪಕ್ಪಗಳು ಬದ್ಧವಾಗುತ್ತದೆ. 
ಪಂಚಾಯಿತಿಯು ಆರ್‌ಬಿಟ್ರೇಷನ್‌ ಹಾಗೂ ಕನ್‌ಸಿಲಿಯೇಷನ್‌ ಕಾಯ್ದೆ, 1096 ಉಪಬಂಧಗಳಿಗೆ- ಕಾಲಕಾಲಕ್ಕೆ 
ತಿದ್ದುಪಡಿಯಾದಂತೆ- ಪ್ರಕಾರ ನಡೆಸತಕ್ಕದ್ದು. ಬೆಂಗಳೂರು ಮಾತ್ರ ಪಂಚಾಯಿತಿ ನಡೆಯುವ ಸ್ಥಳವಾಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ಆರ್‌.ಜಗನ್ಮಾತ 
ಪಿ.ಆರ್‌.1718 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಹನುಮಂತಯ್ಯ, ನಿವೃತ್ತ ಆರ್‌ಪಿಐ ಹಾಗೂ ಹೆಚ್‌.ಎನ್‌. ಪುಟ್ಟಲಿಂಗೇಗೌಡ, ಮಾಜಿ ಪಿಸಿ-399 
ರವರುಗಳು ಸರ್ಕಾರಕ್ಕೆ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿಗಳು ಹಾಗೂ ಎನ್‌.ಸಿ.ಮಾದಯ್ಯ, ಮಾಜಿ ಪಿಸಿ- 
659 ರವರು ಈ ಕಚೇರಿಗೆ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿಗಳ ಬಗ್ಗೆ - ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾದಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಕೆಎಸ್‌ಆರ್‌ಪಿ, ಬೆಂಗಳೂರು 
ಇವರ ಆದೇಶ ಸಂಖ್ಯೆ:ಡಿ ಇ/13/2003-04, ದಿನಾಂಕ:12-05-2005. 
2) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:25-05-2005 ಮತ್ತು 08-06-2005. 
3) ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ:ಸಿಬಿ/8 
/24/2005-06, ದಿನಾಂಕ:16-11-2005. 
4) ಕರ್ನಾಟಕ ಲೋಕ ಸೇವಾ ಆಯೋಗದ ಪತ್ರ ಸಂಖ್ಯೆ:8೨/91/CNS/ 06, ದಿನಾಂಕ:27-09-2006. 
ಪ್ರಸ್ತಾವನೆ: 
ಫೀ ಹನುಮಂತಯ್ಯ RPI, 5ನೇ ಪಡೆ, KSRP ಮೈಸೂರು, ಶ್ರೀ ಎನ್‌.ಸಿ. ಮಾದಯ್ಯ, ಪಿಸಿ-659 ಉರುಫ್‌ ಮರದ 
ಮಹದೇವ 5ನೇ ಪಡೆ, SRP, ಮೈಸೂರು ಮತ್ತು ಶ್ರೀ ಹೆಚ್‌.ಎನ್‌. ಹುಟ್ಟಿಲಿಂಗೇಗೌಡ, ಪಿಸಿ-898, 5ನೇ ಪಡೆ, KSRP, 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೨೯ 





ಮೈಸೂರು, ಇವರ ವಿರುದ್ಧ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ ನಿಯಮ 6 ಮತ್ತು 8 ರಡಿ ಜಂಟಿ ಇಲಾಖಾ ವಿಚಾರಣೆ 
ನಡೆಸಲಾಗಿದೆ. 

ದೋಷರೋಪಣೆ 

1. ಶ್ರೀ.ಎನ್‌.ಸಿ.ಮಾದಯ್ಯ, ಪಿ.ಸಿ.659 ಉರುಫ್‌ ಮರದ ಮಹದೇವ, 5ನೇ ಪಡೆ, (ಈಗ 6ನೇ ಪಡೆ, 
ಕೆ.ಎಸ್‌.ಆರ್‌.ಪಿ. ಗುಲ್ಬರ್ಗಾ) ಕೆ.ಎಸ್‌.ಆರ್‌.ಪಿ. ಮೈಸೂರು ಆದ ನೀವು ದಿನಾಂಕ 17.09.2000 ರಂದು ಬೆಳಿಗ್ಗೆ ಸುಮಾರು 
9-00 ಗಂಟಿ ಸಮಯದಲ್ಲಿ ಅಂಗಡಿಕುಮಾರ ಮತ್ತು ಶಿವಣ್ಣನ ಮಗ ರವಿ ಎಂಬುವವರ ಜೊತೆ ಟೆಂಪೋ ಸಂಖ್ಯೆ:ಸಿಆರ್‌ಪಿ- 
8526ರಲ್ಲಿ ಅಕ್ರಮವಾಗಿ ಮರಗಳನ್ನು ಸಾಗಿಸುತ್ತಿ ದ್ದಾಗ, ಹೊನ್ನಮ್ಮನ ಕಟ್ಟೆ ಗ್ರಾಮದಿಂದ ಮೈಸೂರಿಗೆ UN ಎಂ.ಎಂ. 
ರಸ್ತೆ ಯಲ್ಲಿ ದುಮ್ಮ ನಕಟ್ಟೆ ಬಳಿ ಕಾವಲು ಕಾಯುತ್ತಿದ್ದ ಅರಣ್ಯ ಸಿಬ್ಬಂದಿ ಟೆಂಪೋವನ್ನು ತಡೆದು ನಿಲ್ಲಿಸಿ ಪರಿಶೀಲಿಸುವಷ್ಟರಲ್ಲಿ 
ಸದರಿ ಕಾವಲು ಸಿಬ್ಬಂದಿಯ ಮೇಲೆ ಟೆಂಪೋ ಎಚ ಡಾ ಹೆದರಿಸಿ ಭನೆ. ಸೂಳೆ ಮಕ್ಕಳೆ ಮುಂತಾಗಿ ಅವಾಚ್ಯ 
ಶಬ್ದಗಳಿಂದ ನಿಂದಿಸಿ, ಅಕ್ರಮವಾಗಿ ಸಾಗಿಸುತ್ತಿದ್ದ ಮರದೊಂದಿಗೆ ಟೆಂಪೋವನ್ನು ಹೊನ್ನಮ್ಮ ನಕಟ್ಟೆಗೆ ಚಿದ ಕೂಡ 
ಹೋಗಿರುತ್ತಿ "ರಿ. ಹೀಗೆ ಹೋಗುವಾಗ ಕಾವಲು ಸಿಬ್ಬಂದಿಗೆ “ನಾನು ಗ್ರಾಮಕ್ಕೆ ಹೋಗಿ ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು 
ನಿಮ್ಮೆಲ್ಲರಿಗೆ ಬುದ್ಧಿ ಕಲಿಸುತ್ತೇನೆ, ಇಲ್ಲದಿದ್ದರೆ ಹು ಪೊಲೀಸ್‌ ಸಮವಸ್ತ. ಬಿಸಾಡಿ ಬೆಡುತೆ. ye ಎಂದು ಪ್ರಾಣ ಬೆದರಿಕೆ 
ಹಾಕಿದ್ದೀರಿ. ತನ್ಮೂಲಕ ಅರಣ್ಯದ ಮರದ "ಅಕ್ರಮ ಕಡಿಯುವಿಕೆ ಮತ್ತು ಸಾಗಾಣಿಕೆಯಲ್ಲಿ ತೊಡಗಿದ್ದು, ಜಟ ಬಾಹಿತ 
ಕೃತ್ಯವನ್ನು ಮಾಡಿ ತೀವ್ರ ಟು ಮತ್ತು ದುರ್ನಡತೆ ಪ್ರದರ್ಶಿಸಿರುತ್ತಿ ರಿ. 

ತ ಶ್ರೀ. .ಎನ್‌.ಸ.ಮಾದಯ್ಯ, ಪಿ.ಸಿ.659 ಉರುಫ್‌ ಮರದ ಮಹದೇವ, 5ನೇ ಪಡೆ, (ಈಗ 6ನೇ ಪಡೆ, 
ಕೆ.ಎಸ್‌.ಆರ್‌.ಪಿ. ಗುಲ್ಬರ್ಗಾ) ರಾತಿ ಪಿ. ಮೈಸೂರು ಆದ ನೀವು ದಿನಾಂಕ 17.09.2000 ರಂದು ಬೆಳಿಗ್ಗೆ ಸುಮಾರು 
9-00 ಗಂಟೆ ಸಮಯದಲ್ಲಿ ಅಂಗಡಿಕುಮಾರ ಮತ್ತು ಶಿವಣ್ಣನ ಮಗ ರವಿ ಎಂಬುವವರ ಜೊತೆ ಟೆಂಪೋ ಸಂಖ್ಯೆ:ಸಿಆರ್‌ಪಿ- 
8526ರಲ್ಲಿ ಅಂಗಡಿಕುಮಾರ ಮತ್ತು ಶಿವಣ್ಣನ ಮಗ ರವಿ ಎನ್ನುವವರ ಜೊತೆ ಸೇರಿ ಕಳ್ಳತನದಲ್ಲಿ ಬೀಟೆಯ ಮತ್ತು 
ಸಾಗುವಾನಿ ಮರಗಳನ್ನು ಸಾಗಿಸುತ್ತಿದ್ದು, ಅರಣ್ಯ ಸಿಬ್ಬಂದಿ ಅದನ್ನು ತಡೆದು ಪರಿಶೀಲಿಸುತ್ತಿರುವಾಗ ಟೆಂಪೋವನ್ನು ಅವರ 
ಮೇಲೆ ಹಾಯಿಸಲು ಯತ್ನಿಸಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಟೆಂಪೋವನ್ನು ವಾಪಾಸ್‌ ತೆಗೆದುಕೊಂಡು ಹೋಗಿದ್ದು, ಈ 
ಬಗ್ಗೆ ಬೀಚನಹಳ್ಳಿ ಪೊಲೀಸ್‌ ಠಾಣೆಯ ಅಪರಾಧ ಕ್ರಮಾಂಕ 59/2000 ಕಲಂ 353, 504, 506, 379 11% 34 ಭಾ.ದಂ.ಸಂ. 
ಮತ್ತು ಅರಣ್ಯ ಕಾಯ್ದೆ (ಕೆ.ಎಫ್‌.ಆಕ್ಸ್‌) 104ಎ), 144 ಮತ್ತು 165ರ ಪ್ರಕಾರ ಇವರ ಮತ್ತು ಇವರ ಸಂಗಡಿಗರ ವಿರುದ್ಧ 
ದಿನಾಂಕ 17.9.2000 ದಂದು ಮೊಕದ್ದಮೆ ದಾಖಲಾಗಿರುತ್ತದೆ. ತನ್ಮೂಲಕ ನೀವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ 
ತೊಡಗಿ ಒಬ್ಬ ಪೊಲೀಸ್‌ ಅದಿಕಾರಿಗೆ ಉಚಿತವಲ್ಲದ ರೀತಿಯಲ್ಲಿ ವರ್ತಿಸಿ ತೀವ್ರ ಅಶಿಸ್ತು. ಮತ್ತು ದುರ್ನಡತೆ 
ಪ್ರದರ್ಶಿಸಿದ್ದೀರಿ. 

3. ನೀವು ಹೊನ್ನಮ್ಮನಕಟ್ಟೆ ಗ್ರಾಮದ ನಿಮ್ಮ ಮನೆಯ ಮುಂಭಾಗ ಮತ್ತು ಬಲಭಾಗದ ಹಿತ್ತಲಿನಲ್ಲಿ, ಕಾಡಿನಿಂದ 
ಸಾಗುವಾನಿ ಮತ್ತು ಬೀಟೆಯ ಮರವನ್ನು ಕಳುವು ಮಾಡಿ ಒಟ್ಟು 18 ತೇಗದ ಮತ್ತು 3 ಬೀಟೆಯ ತುಂಡುಗಳನ್ನು 
ಅಕ್ರಮವಾಗಿ ದಾಸ್ತಾನು ಇರಿಸಿದ್ದು ಇದನ್ನು ಅರಣ್ಯ ಸಿಬ್ಬಂದಿಗಳು ದಿನಾಂಕ:17.9.2000 ರಂದು ಮಹಜರ್‌ ನಡೆಸಿ, 
ವಶಪಡಿಸಿಕೊಂಡಿರುತ್ತಾರೆ ಹಾಗೂ ಈ ಸಂಬಂಧದಲ್ಲಿ ಇವರ ವಿರುದ್ದ ಅಂತರಸಂತೆ ಅರಣ್ಯಾದಿಕಾರಿಗಳು ಮೊಕದ್ದಮೆ 
ಸಂಖ್ಯೆ:ಅ.ಅ.ಸಂ.30/2000- 01ನ್ನು ಕಲಂ 144, 165 ಅರಣ್ಯ ಕಾಯ್ದೆ ಅಡಿ ದಿನಾಂಕ:17-09-2000 ದಂದು ದಾಖಲಿಸಿರುತ್ತಾರೆ. 
ತನ್ಮೂಲಕ ನೀವು ಸಾಗುವಾನಿ ಮತ್ತು ಬೀಟೆಯ ಮರಗಳನ್ನು ಅರಣ್ಯದಲ್ಲಿ ಅಕ್ರಮವಾಗಿ ಕಡಿದು, ಕಳ್ಳತನದಿಂದ ಅಕ್ರಮವಾಗಿ 
ದಾಸ್ತಾನು ಮಾಡಿ ತೀವ್ರ ದುರ್ನಡತೆ ಪ್ರದರ್ಶಿಸಿದ್ದೀರಿ. 

4. ನೀವು ದಿನಾಂಕ:22.5.2003ರಂದು ಅಂತರಸಂತೆ ವನ್ಯಜೀವಿ ವಲಯದ ಉದ್ಧೂರು ಅರಣ್ಯ ಪ್ರದೇಶದಲ್ಲಿ ಶೇಖರ್‌ 
ಜನ್‌ ನಾರಾಯಣ, ಪುಟ್ಟಲಿಂಗೇಗೌಡ ಅಲಿಯಾಸ್‌ ಶೇಖರ್‌ ಐನ್‌ ನಿಂಗೇಗೌಡ ಸತು ಯ ನಾಗ ಬಿನ್‌ ಸಮ್ಯ 
ಹೊಸಹೊಳಲು, ರವಿ ಬಿನ್‌ ಪುಟ್ಟೇಗೌಡ, ರಾಜು ಇವರುಗಳ ಜೊತೆ ಸೇರಿ ಸಾಗುವಾನಿ ಮರಗಳನ್ನು ಕಡಿದು ಅಕ್ರಮವಾಗಿ 
ಮೈಸೂರಿಗೆ ಸಾಗಿಸಿರುತ್ತೀರಿ. ಈ ಸಂಬಂಧದಲ್ಲಿ ನಿಮ್ಮ ಹಾಗೂ ನಿಮ್ಮ ಸಂಗಡಿಗರ ವಿರುದ್ಧ ಮೊಕದ್ದಮೆ ಸಂಖ್ಯೆ: 17/2003- 
2004 ಕಲಂ 24 ಅರಣ್ಯ ಇಲಾಖೆ ಕಾಯ್ದೆ 1963, ತು 144, 165 ಅರಣ್ಯ ನಿಯಮ 1969 ಮತ್ತು 1) 27, 31, 
56(6)(8) (/ 51 ವನ್ಯಜೀವಿ ಸಂರಕ್ಟಣಾ ಕಾಯ್ದೆ 1972ರ ಪ್ರಕಾರ ಮೊಕದ್ದಮೆ ENS ತನ್ಮೂಲಕ ನೀವು ಒಬ್ಬ 
ಪೊಲೀಸ್‌ ಅದಿಕಾರಿಗೆ ಉಚಿತವಲ್ಲದ ರೀತಿಯಲ್ಲಿ ವರ್ತಿಸಿ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿ ತೀವ್ರ ಅಶಿಸ್ತು ಮತ್ತು 
ದುರ್ನಡತೆ ಪ್ರದರ್ಶಿಸಿರುತ್ತಿ ರಿ. 

5. ಶ್ರೀ ಸಿ.ಮಾದಯ್ಯ, ಉರುಫ್‌ ಮರದ ಮಹದೇವ, ಪಿಸಿ-659 5ನೇ ಪಡೆ, ಕೆ.ಎಸ್‌.ಆರ್‌.ಪಿ, ಮೈಸೂರು ಆದ 
ನೀವು ದಿನಾಂಕ 6.4.2003 ಡು ಶ್ರೀ ಪುಟ್ಟಲಿಂಗೇಗೌಡ ಉರುಫ್‌ ಶೇಖರ್‌ ಬಿನ್‌ ನಿಂಗೇಗೌಡ, ಪಿ.ಸಿ.399, 5ನೇ ಪಡೆ, 
ಕೆ.ಎಸ್‌.ಆರ್‌.ಪಿ. ಮೈಸೂರು, ರವಿ “ಬಿನ್‌ ಪುಟ್ಛೇಗೌಡ, ಹೊಸಹೊಳಲು, ಸತೀಶ್‌ ಅಲಿಯಾಸ್‌ ಶಾಮಿಯಾನ ಸತೀಶ, 
ಶ್ರೀ. ನಂದೀಶ್‌ ಶಾಮಿಂಯಾನ ಆರನಹಳ್ಳಿ, ಮನು "ಆರನಹಳ್ಳಿ, ಪ್ರಕಾಶ ಆರನಹಳ್ಳಿ, ನಾಗೇಗೌಡ ಹೊಸಹೊಳಲು ಮತ್ತು 
ಡೆ 4ವರ್‌ ಮಹದೇವ ಇವರ ಜೊತೆ ಸೇರಿ ಸತೀಶ ಎಂಬುವರ 407 ವಾಹನದಲ್ಲಿ ಶ್ರೀ.ಹನುಮಂತಯ್ಯ, ಆರ.ಪಿ.ಐ. 5ನೇ ಪಡೆ 
ಚೆ ಆರ್‌.ಪಿ. ಮೈಸೂರು ಇವರು ಮೈಸೂರಿನ ರಾಘವೇಂದ್ರ ನಗರದಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ಮನೆಯಿಂದ 11 
ಸಾಗುವಾನಿ ನಾಟಾಗಳನ್ನು ತೆಗೆದುಕೊಂದು ಮೈಸೂರು-ಬನ್ನೂರು ರಸ್ತೆಯಲ್ಲಿ ತೆರಳಿದ್ದು, ಯರಗನಹಳ್ಳಿ ಗ್ರಾಮದ ವ್ಯಾಪ್ತಿಯ 
ರಸ್ತೆ ಬದಿಯ ಬಾಳೆ ತೋಟದಲ್ಲಿ ಅವುಗಳನ್ನು ಬಚ್ಚಿಟ್ಟು ಪರಾರಿಯಾಗಿರುತ್ತೀರಿ. ತನ್ಮೂಲಕ, ಸಾಗುವನಿ ಮರದ ಅಕ್ರಮ 
ಸಾಗಾಟದಲ್ಲಿ ತೊಡಗಿ ತೀವ್ರ ದುರ್ನಡತೆ ಮತ್ತು ಅಶಿಸ್ತು ಪ್ರದರ್ಶಿಸಿರುತ್ತೀರಿ. 


೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





6. ನೀವು ದಿನಾಂಕ:4.6.2003ರಂದು ಅಕ್ರಮವಾಗಿ ಸಾಗಿಸಿ ಯರಗನಹಳ್ಳಿ ವ್ಯಾಪ್ತಿಯ ಬಾಳೆತೋಟದಲ್ಲಿ ಅಡಗಿಸಿಟ್ಟಿದ್ದ 
11 ಸಾಗುವಾನಿ ನಾಟಾಗಳನ್ನು ಅರಣ್ಯ ಇಲಾಖೆಯ ಅದಿಕಾರಿ -ಗಳು ವಶಪಡಿಸಿಕೊಂಡಿರುತ್ತಾರೆ. ಈ ಬಗ್ಗೆ ನಿಮ್ಮ ಮತ್ತು 
ನಿಮ್ಮ ಸಂಗಡಿಗರ ವಿರುದ್ಧ ದೊಡ್ಡಬೈರನಕುಪ್ಪೆ ವನ್ಯಜೀವಿ ವಲಯ ಅದಿಕಾರಿಗಳು, ಅರಣ್ಯ ಮೊಕದ್ದಮೆ ಸಂಖ್ಯೆ:5/2003-04 
ಕಲಂ 24, 50(2)(ಕೆ), 62, 80 ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 144, 163, ರೆಡ್‌ವಿತ್‌ 165 ಕರ್ನಾಟಕ ಅರಣ್ಯ 
ನಿಯಮ ಕಾಯ್ದೆ 1972ರ ಪ್ರಕಾರ ಮೊಕದ್ದಮೆ ದಾಖಲಿಸಿರುವ. ತನ್ಮೂ ಲಕ ನೀವು ಸಾಗುವಾನಿ ಮರಗಳನ್ನು ಕದ್ದು ಮ 
ಅಕ್ರಮವಾಗಿ ಮಾರಾಟ ಮಾಡಲು ಪ್ರಯತ್ನಿಸಿ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿ ತೀವ್ರ ದುರ್ನಡತೆ ಪ್ರದರ್ಶಸಿರುತ್ತಿ ರಿ. 

7. ಶ್ರೀ. -ಪುಟ್ಟಲಿಂಗೇಗೌಡ ಉರುಫ್‌ ಶೇಖರ ಬಿನ್‌ ನಡ. ಪಿ.ಸಿ.399, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು 
(ಈಗ 6ನೇ ಪಡೆ, ಎಸ್‌: ಆರ್‌.ಪಿ. ಗುಲ್ಬರ್ಗಾ) ಆದ ಇವರು ದಿನಾಂಕ:22.5.2003ರಂದು ಉದ್ಬೂರು ಅರಣ್ಯ ಪ್ರದೇಶದಲ್ಲಿ 
ಎನ.ಸಿ.ಮಾದಯ್ಯ ಉರುಫ್‌ ಮರದ ಮಹದೇವ ಹೊನ್ನಮ್ಮ ನಕಟ್ಟೆ, ಶೇಖರ್‌ ಬಿನ್‌ ನಾರಾಯ ಮ ನವ 
ಬಿನ್‌ ಸಖ್ಯ KR ರವಿ ಬಿನ್‌ ಪುಟ್ಟೇಗೌಡ ಮ್‌ ರಾಜ ಎನ್ನುವವರೊಂದಿಗೆ ಸೇರಿ ಸಾಗುವಾನಿ ಮರಗಳನ್ನು 
ಕಡಿದು ಮೈಸೂರಿಗೆ ಸಾಗಿಸಿರುತ್ತೀರಿ. ತನ್ಮೂಲಕ ಸಾಗುವನಿ ಮರಗಳನ್ನು ಕಡಿಯುವುದು, ಅಕ್ರಮವಾಗಿ ಸಾಗಾಣೆ ಮತ್ತು 
ಮಾರಾಟ ಮಾಡುವ ಕೃತ್ಯದಲ್ಲಿ ತೊಡಗಿದ್ದು, ಒಬ್ಬ ಪೊಲೀಸ್‌ ಅದ್ಲಿಕಾರಿಗೆ ಉಚಿತವಲ್ಲದ ರೀತಿಯಲ್ಲಿ ವರ್ತಿಸಿ ತೀವ್ರ ಅಶಿಸ್ತು 
ಮತ್ತು ದುರ್ನಡತೆ ಪ್ರದರ್ಶಿಸಿದ್ದೀರಿ. 

8. ನೀವು ದಿನಾಂಕ:22.5.2003ರಂದು ಉದ್ಭೂರು ಅರಣ್ಯ ವಲಯದಲ್ಲಿ ಅಕ್ರಮವಾಗಿ ಸಾಗುವಾನಿ ಮರಗಳನ್ನು 
ಕಡಿದು ಸಹಚರರೊಂದಿಗೆ ಸಾಗಿಸಿರುವ ಬಗ್ಗೆ ಅಂತರಸಂತೆ ವನ್ಯಜೀವಿ ವಲಯದ ಅದಿಕಾರಿಗಳು ಇವರ ಹಾಗೂ ಇವರ 
ಸಹಚರರ ವಿರುದ್ಧ ಅರಣ್ಯಯ್‌ ಮೊಕದ್ದಮೆ ಸಂಖ್ಯೆ:17/2003-04, ಕಲಂ 144, 145 ಅರಣ್ಯ ನಿಯಮ 1965, ಕಲಂ 24 
ಅರಣ್ಯ ಇಲಾಖೆ ಕಾಯ್ದೆ 1963 ಮತ್ತು ಕಲಂ 27, 31, 35(6)(8) ರೆವಿ 51 ವನ್ಯಜೀವಿ ಸಂರಕ್ಟಣಾ ಕಾಯ್ದೆ ಅಡಿಯಲ್ಲಿ 
ದಿನಾಂಕ:22.5.2003ರಂದು ಮೊಕದ್ದಮೆ ದಾಖಲಿಸಿರುತ್ತ್ಮಾರೆ. ನೀವು, ಉದ್ಬೂರು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಸಾಗುವಾನಿ 
ಮರಗಳನ್ನು ಕಡಿದು ಸಾಗಿಸಿ ಮಾರಾಟಿ ಮಾಡುವ ಕೃತ್ಯದಲ್ಲಿ ತೊಡಗಿ ಅರಣ್ಯ ಕಾಯ್ದೆಗಳ ಅಡಿ ಮೊಕದ್ದಮೆಯಲ್ಲಿ 
ಭಾಗಿಯಾಗಿ ತೀವ್ರ ದುರ್ನಡತೆ ಪ್ರದರ್ಶಿಸಿರುತ್ತಿ ರಿ. 

9. ಶ್ರೀ ಹುಟ್ಟ ಲಿಂಗೇಗೌಡ ಉರುಫ್‌ ಶೇಖರ್‌ ಬಿನ್‌ ನಿಂಗೇಗೌಡ, ಪಿಸಿ-399, 5ನೇ ಪಡೆ, ಕೆಎಸ್‌ಆರ್‌ಪಿ, ಮೈಸೂರು 
ಆದ ನೀವು `ಓಿನಾಂಕ-4.6.2003ರಂದು ಶ್ರೀ.ಎನ್‌.ಸಿ. ಮಾದಯ್ಯ ಉರುಫ್‌ ಮರದ ಮಹದೇವ ಪಿ.ಸಿ659, 5ನೇ ಪಡೆ, 
ಕೆ.ಎಸ್‌.ಆರ್‌.ಪಿ. ಮೈಸೂರು, ರವಿ ಚಿನ್‌ ಪುಟ್ಟೇಗೌಡ, ಸತೀಶ್‌ ಉರುಫ್‌ ಶಾಮಿಯಾನ ಸತೀಶ್‌, ಶ್ರೀ. ನಂದಿ ಶಾಮಿಂಖಾನ 
ಅರನಹಳ್ಳಿ, ಮನು ಆರನಹಳ್ಳಿ, ಪ್ರಕಾಶ್‌ ಆರನಹಳ್ಳಿ, ನಾಗೇಗೌಡ ಕೊಸಹೊಳಲು ಮತ್ತು ಡೈ ವರ್‌ ಮಹದೇವ ಇವರ 
ಜೊತೆ ಸೇರಿ ಸತೀಶ್‌ ಎಂಬುವವರ 407 ವಾಹನದಲ್ಲಿ ಶ್ರೀ. -ಹನುಮಂತಯ್ಯ, ಆರ್‌.ಪಿ.ಐ. 5ನೇ ಪಡೆ, ಮೈಸೂರು ಇವರು 
ಮೈಸೂರಿನ ರಾಘವೇಂದ್ರ ನಗರದಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ಮನೆಯಿಂದ 11 ಸಾಗುವಾನಿ ನಾಟಾಗಳನ್ನು 
ತೆಗೆದುಕೊಂಡು ಮೈಸೂರು- -ಬನ್ನೂರು' ರಸ್ತೆಯಲ್ಲಿ ತೆರಳಿದ್ದು, ಯರಗನಹಳ್ಳಿ ಗ್ರಾಮದ ವ್ಯಾಪ್ತಿಯ ರಸ್ತೆ ಬದಿಯ 
ಬಾಳೆತೋಟದಲ್ಲಿ ಬಚ್ಚಿಟ್ಟು ಪರಾರಿಯಾಗಿರುತ್ತೀರಿ. ತನ್ಮೂಲಕ, ಸಾಗುವನಿ ಮರದ ಅಕ್ರಮ ಸಾಗಾಟಿದಲ್ಲಿ ತೊಡಗಿ ತೀವ್ರ 
ದುರ್ನಡತೆ ಮತ್ತು ಅಶಿಸ್ತು ಪ್ರದರ್ಶಿಸಿರುತ್ತೀರಿ. 

10. ನೀವು ದಿನಾಂಕ:4.6.2003ರಂದು ಅಕ್ರಮವಾಗಿ ಯರಗನಹಳ್ಳಿ ವ್ಯಾಪ್ತಿಯ ಬಾಳೆತೋಟವೊಂದರಲ್ಲಿ ಅಡಗಿಸಿಟ್ಟಿದ್ದ 
11 ಸಾಗುವಾನಿ ನಾಟಾಗಳನ್ನು ಅರಣ್ಯ ಇಲಾಖೆಯ ಅದಿಕಾರಿಗಳು ದಿನಾಂಕ:4.6.2003ರಂದು ವಶಪಡಿಸಿಕೊಂಡಿರುತ್ತಾರೆ. ಈ 
ಬಗ್ಗೆ ನಿಮ್ಮ ಮತ್ತು ಇವರ ಸಂಗಡಿಗರ ವಿರುದ್ಧ ದೊಡ್ಡಬೈರನಕುಪ್ಪೆ ವನ್ಯಜೀವಿ ವಲಯ ಅದಿಕಾರಿಗಳು ಅರಣ್ಯ ಮೊಕದ್ದಮೆ 
ಸಂಖ್ಯೆ:05/2003-04 ಕಲಂ 24, 50(2)(ಕೆ), 62, 80 ಕರ್ನಾಟಕ ಅರಣ್ಯ ನಿಯಮ 1969 ಮತ್ತು ಕಲಂ 27, 31, 35(6) 
ರೆವಿ 50, 51 ವನ್ಯಜೀವಿ ಸಂರಕ್ಸಣಾ ಕಾಯ್ದೆ 1972ರ ಪ್ರಕಾರ ಮೊಕದ್ದಮೆ ದಾಖಲಿಸಿರುತ್ತಾರೆ. ತನ್ಮೂಲಕ ನೀವು ಸಾಗುವಾನಿ 
ಮರಗಳನ್ನು ಕದ್ದು ಸಾಗಿಸಿ ಅಕ್ರಮವಾಗಿ ಮಾರಾಟ ಮಾಡಲು ಪ್ರಯತ್ನಿಸಿ ತೀವ್ರ ದುರ್ನಡತೆ ಪ್ರದರ್ಶಿಸಿರುತ್ತೀರಿ. 

11. ಶ್ರೀ. "ಹನುಮಂತಯ್ಯ, ಆರ್‌.ಪಿ.ಐ. 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು, ಆದ ನೀವು ಶ್ರೀ.ಎನ್‌.ಸಿ.ಮಾದಯ್ಯ 

ಉರುಫ್‌ ಮರದ ಮಹದೇವಯ್ಯ, ಪಿ.ಸಿ.659 5ನೇ ಪಡೆ ಮೈಸೂರು ಮತ್ತು ಶ್ರೀ.ಪುಟ್ಫಲಿಂಗೇಗೌಡ ಉರುಫ್‌ ಶೇಖರ್‌ ಬಿನ್‌ 
ನಿಂಗೇಗೌಡ ಪಿ.ಸಿ.399, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು ಇವರುಗಳಿಗೆ ಅರಣ್ಯದಿಂದ ಸಾಗುವಾನಿ ಮರಗಳನ್ನು ಕದ್ದು 
ತರುವಂತೆ ಹೇಳಿದ್ದು, ಅದರಂತೆ ಸದರಿದ್ವಯರು ದಿನಾಂಕ:22.5.2003 ರಂದು ರವಿ ಬಿನ್‌ ಪುಟ್ಟೇಗೌಡ, ಹೊಸಹೊಳಲು, ನಾಗ 
ಬಿನ್‌ ಪುಟ್ಟೇಗೌಡ, ಹೊಸಹೊಳಲು, ನಾಗ ಬಿನ್‌ ಸಖ್ಯ ಹೊಸಹೊಳಲು, ರಾಜ ಇವರುಗಳ ಜೊತೆ ಸೇರಿ ಅಂತರ ಸಂತೆಯ 
ಉದ್ಭೂರು ವಲಯದಲ್ಲಿ ರಕ್ಬಿತಾರಣ್ಯಕ್ಕೆ ಸೇರಿದ 2 ಸಾಗುವಾನಿ ಮರಗಳನ್ನು ಕಡಿದು ಸತೀಶ್‌ ಎಂಬುವರಿಗೆ ಸೇರಿದ ವಾಹನ 
407ರಲ್ಲಿ ನೀವು ಮೈಸೂರಿನ ರಾಘವೇಂದ್ರ ನಗರದಲ್ಲಿ ಕಟ್ಟಿಸುತ್ತಿರುವ ಮನೆಗೆ ಸಾಗಿಸಿ ನಿಮಗೆ ಕೊಟ್ಟಿರುತ್ತಾರೆ. ತನ್ಮೂಲಕ 
ನೀವು ನಿಮ್ಮ ಅದ್ದೀನದ ಸಿಬ್ಬಂದಿಯನ್ನು ಮರಗಳ್ಳತನ ಮಾಡಲು ಮತ್ತು ಅವುಗಳನ್ನು ಸಾಗಿಸಲು ಅನುವು ಮಾಡಿಕೊಟ್ಟು 
ಒಬ್ಬ ಪೊಲೀಸ್‌ ಅದಿಕಾರಿಗೆ ಉಚಿತವಲ್ಲದ ರೀತಿಯಲ್ಲಿ ವರ್ತಿಸಿ ಅದಿಕಾರ ದುರುಪಯೋಗ, ತೀವ್ರ ಅಶಿಸ್ತು ಮತ್ತು 
ದುರ್ನಡತೆ ಪ್ರದರ್ಶಿಸಿರುತ್ತಿ ರಿ. 

12. ನಿಮ್ಮ ಪ್ರೋತ್ಸಾಹದಿಂದ ಉದ್ಬೂರು ರಕ್ಸಿತಾರಣ್ಯದಿಂದ ಅಕ್ರಮವಾಗಿ ಕಡಿದು ತಂದು ಕೊಟ್ಟಿದ್ದ ಸಾಗುವಾನಿ 
ಮರದ ತುಂಡುಗಳನ್ನು ಇವರು ತಮ್ಮ ಪತ್ನಿ ಹೆಸರಿನಲ್ಲಿ ರಾಘವೇಂದ್ರ ನಗರ, ಮೈಸೂರು ಇಲ್ಲಿ ನಿರ್ಮಿಸುತ್ತಿರುವ 
ಮನೆಯಲ್ಲಿ ಅಡಗಿಸಿಟ್ಟದ್ದು, ಸದರಿ ಮಾಟ ತುಂಡುಗಳನ್ನು ಸಾಗಿಸುವಾತೆ ಶ್ರೀ. .ಎನ್‌.ಸಿ. ಮಾದಯ್ಯ ಉರುಫ್‌ ಮರದ 
ಮಹದೇವ, ಪಿ.ಸಿ.659 ಇವರಿಗೆ ಸೂಚಿಸಿದ್ದು, ಅದರಂತೆ ಅವರು ಶ್ರೀ. ಪುಟ್ಟಲಿಂಗೇಗೌಡ ಅರಿಯ ಶೇಖರ್‌ ಬಿನ್‌ 
ನಿಂಗೇಗೌಡ, ಪಿ.ಸಿ.399, 5ನೇ ಪಡೆ, ಕೆಎಸ್‌ಆರ್‌ಪಿ, ಮೈಸೂರು ರಫಿ ಬಿನ್‌ ಪುಟ್ಟೇಗೌಡ, ಹೊಸಹೊಳಲು ಸತೀಶ್‌ 
ಅಲಿಯಾಸ್‌ ಶಾಮಿಯಾನ ಸತೀಶ್‌, ಶ್ರೀ.ನಂದಿ ಶಾಮಿಯಾನ, ಅರನಹಳ್ಳಿ, ಪ್ರಕಾಶ ಆರನಹಳ್ಳಿ, ಮನು ಆರನಹಳ್ಳಿ, ನಾಗೇಗೌಡ 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೩೧ 





ಹೊಸಹೊಳಲು ಮತ್ತು ಡ್ರೈವರ್‌ ಮಹದೇವ ಇವರುಗಳ ಜೊತೆಗೂಡಿ ದಿನಾಂಕ:4.6.2003ರಂದು ಸತೀಶನಿಗೆ ಸೇರಿದ 
ವಾಹನ 407ರಲ್ಲಿ ನೀವು ಮೈಸೂರಿನ ರಾಘವೇಂದ್ರ ನಗರದಲ್ಲಿ ಹೊಸದಾಗಿ ಕಟ್ಟಿಸುತ್ತಿರುವ ಮನೆಯಿಂದ 11 ಸಾಗುವಾನಿ 
ನಾಟಾಗಳನ್ನು ತೆಗೆದುಕೊಂಡು ಮೈಸೂರು-ಬನ್ನೂರು ರಸ್ತೆಯಲ್ಲಿ ಕೊಂಡೊಯ್ಯುತ್ತಿದ್ದಾಗ ಅದೇ ದಿನ ಸಾಯಂಕಾಲ 
ಅರಣ್ಯಾದಿಕಾರಿಗಳ ಸದರಿ ವಾಹನವನ್ನು ಹಿಂಬಾಲಿಸಿದಾಗ ಅಕ್ರಮವಾಗಿ ಕೊಂಡೊಯ್ಯುತ್ತಿದ್ದ 11 ಸಾಗುವಾನಿ ಮರಗಳನ್ನು 
ಯರಗನಹಳ್ಳಿ ವ್ಯಾಪ್ತಿಯ ಬಾಳೆ ತೋಟದಲ್ಲಿ ಅಡಗಿಸಿಟ್ಟು ಪರಾರಿಯಾಗಿರುತ್ತಾರೆ. ತನ್ಮೂಲಕ ನೀವು ನಿಮ್ಮ ಅದೀನ 
ಸಿಬ್ಬಂದಿಯನ್ನು ಸಾಗುವಾನಿ ಮರದ ಅಕ್ರಮ ಸಾಗಣೆ ಮಾರಾಟಕ್ಕೆ ಪ್ರಚೋದಿಸಿ, ಅಕ್ರಮ ಚಟುವಟಿಕೆಯಲ್ಲಿ ನೀವು 
ಭಾಗವಹಿಸಿ, ಅದಿಕಾರ ದುರುಪಯೋಗ, ತೀವ್ರ ಅಶಿಸ್ತು ಮತ್ತು ಮುಕರ ಪ್ರದರ್ಶಿಸಿರುತ್ತಿ ಠಿ. 

13. ನೀವು ಶ್ರೀ. ಎನ್‌.ಸಿ.ಮಾದಯ್ಯ ಉರುಫ್‌ ಮರದ ಮಹದೇವ ಮತ್ತು ಪುಟ್ಟಲಿಂಗೇಗೌಡ ಪಿಸಿ-399 ಇವರುಗಳಿಗೆ 
ಅಂತರಸಂತೆ ಅರಣ್ಯ ವಲಯದಲ್ಲಿ MN ಮರ-ಗಳನ್ನು ಅನದಿಕೃತವಾಗಿ ಕಡಿದು, ಅಕ್ರಮವಾಗಿ ಸಾಗಾಣಿಕೆ ಮಾಡಲು 
ಉತ್ತೇಜಿಸಿರುವುದಲ್ಲದೆ ಅವರುಗಳು ಈ ರೀತಿ ಅರಣ್ಯ ಉತ್ಪನ್ನಗಳನ್ನು ಕದ್ದು ತರುವಾಗ ಮತ್ತು ಕಳ್ಳ ಸಾಗಾಣಿಕೆ 
ಮಾರಾಟದಲ್ಲಿ ತೊಡಗುವಂತಹ ಸಮಯದಲ್ಲಿ ಅವರನ್ನು ಕರ್ತವ್ಯದಲ್ಲಿದ್ದಂತೆ ತೋರಿಸಿ, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 
ಅದಿಕಾರ ದುರುಪಯೋಗ, ಕರ್ತವ್ಯದಲ್ಲಿ ದುರ್ನಡತೆ ಪ್ರದರ್ಶಿಸಿರುತ್ತಿ ರಿ. 

ಈ ಮೇಲ್ಕಂಡ Mees ol "ಮೇಲೆ er ವಿಚಾರಣೆ ನಡೆಸಿ, ವಿಚಾರಣಾದಿಕಾರಿಗಳು ಆರೋಪ ಸಾಬೀತಾಗಿದೆ 
ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾದಿಕಾರ ಹಾಗೂ 
ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೆಎಸ್‌ಆರ್‌ಪಿ, ಬೆಂಗಳೂರು ಇವರು ಮೇಲೆ ಕ್ರಮಸಂಖ್ಯೆ:(1)ರಲ್ಲಿ ಓದಲಾದ 
ದಿನಾಂಕ:12-05-2005ರ ಆದೇಶದಲ್ಲಿ ಅರ್ಜಿದಾರರಾದ ಶ್ರೀ ಎನ್‌.ಸಿ.ಮಾದಯ್ಯ, ಪಿಸಿ-659,ಶ್ರೀ ಹೆಚ್‌.ಎನ್‌.ಪುಟ್ಟಲಿಂಗೇಗೌಡ, 
ಪಿಸಿ-898ರಂದು ಇವರನ್ನು ಸೇವೆಯಿಂದ ವಜಾಗೊಳಿಸಿ ಅಮಾನತ್ತಿನ ಅವದಿಯನ್ನು ಅಮಾನತ್ತೆಂದೇ ಪರಿಗಣಿಸಿ ಮತ್ತೊಬ್ಬ 
ಆಪಾದಿತ ಅದಿಕಾರಿಯಾದ ಶ್ರೀ ಹನುಮಂತಯ್ಯ, ಔೌ! ಇವರನ್ನು ಕಡ್ಡಾಯ ನಿವೃತ್ತಿಗೊಳಿಸಿದ ಶಿಕ್ಬೆ ವಿದಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ RE ಸರ್ಕಾರಕ್ಕೆ ಮೇಲ್ಕ! ನವಿ” ಅರ್ಜಿ ಸಲ್ಲಿ ಸಿರುತ್ತಾರೆ. ಷಾ ಮೇಲ್ಮನವಿ ಅರ್ಜಿಯಲ್ಲಿನ 
ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಸರಾ ಸಚಾಡಿ ಶ್ರೀಯುತ ಹನುಮಂತಯ್ಗ, ಆರ್‌ಪಿಐ, ಜಾ 
ತಮ್ಮ 25 ವರ್ಷಗಳ ಸೇವಾವದಿಯಲ್ಲಿ ಯಾವುದೇ ಗುರುತರವಾದ ಆಪಾದನೆಗೆ ಒಳಗಾಗಿರುವುದಿಲ್ಲ. ಅರಣ್ಯದಿಂದ 
ಮರಗಳನ್ನು ಕಡಿದು ಬಚ್ಚಿಟ್ಟಿದ್ದ ಅಥವಾ ಸಾಗಿಸುವಲ್ಲಿ ಪ್ರಯತ್ನಿಸುವಾಗ ದಸ್ತುಗಿರಿ ಮಾಡಲ್ಪಟ್ಟಿರುವುದನ್ನು ಶ್ರೀ ಎನ್‌.ಸಿ.ಮಾದಯ್ಯ, 
ಪಿಸಿ-659 ಹಾಗೂ ಶೇಖರ್‌ ಬಿನ್‌ ನಾರಾಯಣ ಹೊಸಹೊಳಲು ಗ್ರಾಮ ಇವರುಗಳು ತಮ್ಮ ಹೇಳಿಕೆಯಲ್ಲಿ ಶ್ರೀ 
ಹನುಮಂತಯ್ಯ ಆರ್‌ಪಿಐ ಮತ್ತು ಶ್ರೀಯುತ ಪುಟ್ಟಲಿಂಗೇಗೌಡ, ಸಿಪಿಸಿ-399 ಇವರುಗಳು ತಮಗೆ ಮರಗಳನ್ನು ಕಡಿದು ಕಳ್ಳ 
ಸಾಗಣಿಕೆ ಮಾಡುವಲ್ಲಿ ಪ್ರಚೋದಿಸಿದ್ದಾರೆ ಎಂಬ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿಯೂ ಕೂಡಾ ನೇರವಾಗಿ ಶ್ರೀ 
ಹನುಮಂತಯ್ಯ ಇವರು ಭಾಗಿಯಾಗಿದ್ದಾರೆ ಎಂದು 24 ಸಾಕ್ಟಿಗಳಲ್ಲಿ ವ್ಯಕ್ತವಾಗಿಲ್ಲ. ಆದ್ದರಿಂದ ಇವರ ಸೇವೆಯನ್ನು 
ಪರಿಗಣಿಸಿ, ಅಲ್ಲದೆ ಶ್ರೀಯುತರ ಸೇವೆಯನ್ನು ಗುರುತಿಸಿ ರಾಷ್ಟ್ರಪತಿ ಪದಕ್ಕೆ ಶ್ರೀ ಹನುಮಂತಯ್ಯ ಆರ್‌ಪಿಐ ರವರಿಗೆ ಎರಡೂ 
ಬಾರಿ ಶಿಫಾರಸ್ಸು ಮಾಡಿರುತ್ತಾರೆ ಎಂದು ತಮ್ಮ ಹೇಳಿಕೆಯಲ್ಲಿ ಹೇಳಿರುವುದರಿಂದ ಮತ್ತು 5ನೇ ಪಡೆಯ ಕಮಾಂಡೆಂಟ್‌ 
ಮತ್ತು ಸಹಾಯಕ ಕಮಾಂಡೆಂಟ್‌ ರವರು ಅರ್ಜಿದಾರರು ಸುಳ್ಳು ದಾಖಲಾತಿ ಸೃಷ್ಠಿಸುವುದಕ್ಕೆ ಯಾವುದೇ ದಾಖಲೆಗಳನ್ನು 
ವಿಚಾರಣಾ ಸಮಯದಲ್ಲಿ ವಿಚಾರಣಾದಿಕಾರಿಗಳಿಗೆ ಮಂಡಿಸಿರುವುದಿಲ್ಲವಾದ್ದರಿಂದ ಅವರ ಸೇವಾವದಿಯಲ್ಲಿ ಇದೊಂದೆ 
ಆಪಾದನೆಗೆ ಒಳಗಾಗಿರುವುದರಿಂದ ಶಿಸ್ತು ಪ್ರಾದಿಕಾರ ದಿನಾಂಕ:12-05-2005ರಲ್ಲಿ ಶಿಸ್ತು ಪ್ರಾಧಿಕಾರ ವಿದಿಸಿರುವ ಕಡ್ಡಾಯ 
ನಿವೃತ್ತಿ ದಂಡನೆಯನ್ನು ಮಾರ್ಪಡಿಸಿ ಸದರಿಯವರನ್ನು ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿ ಅವರ ವೇತನವನ್ನು ಆರ್‌ಪಿಐ 
ಹುದ್ದೆಯ ಕನಿಷ್ಟ ಮಟ್ಟಕ್ಕೆ 10 ವರ್ಷಗಳ ಅವದಿಗೆ ಇಳಿಸಿ ಈ ಅವದಿಯಲ್ಲಿ ವಾರ್ಷಿಕ ವೇತನ ಬಡ್ತಿ ಗಳಿಸದಂತೆ ಹಾಗೂ 
10 ವರ್ಷಗಳ ದಂಡನಾವದಿಯ ನಂತರ, ದಂಡನಾದೇಶದ ಹಿಂದನ ದಿನದಂದು ಪಡೆಯುತ್ತಿದ್ದ ವೇತನಕ್ಕೆ ವೇತನ 
ನಿಗದಿಪಡಿಸಿ ಅಲ್ಲಿಂದ ವಾರ್ಷಿಕ ವೇತನ ಬಡ್ತಿ ಹೊಸದಾಗಿ ಗಳಿಸುವ ದಂಡನೆ ವಿದಿಸಲು ಉದ್ದೇಶಿಸಿದೆ. 

ಶ್ರೀ ಹೆಚ್‌.ಎನ್‌.ಪುಟ್ಟಲಿಂಗೇಗೌಡ, ಪಿಸಿ ಇವರು 1999ರಲ್ಲಿ ಕರ್ತವ್ಯಕ್ಕೆ ಸೇರಿದ್ದು, ಇದುವರೆವಿಗೂ ಇವರ ವಿರುದ್ಧ 
ಯಾವುದೇ ಗುರುತರ ಆರೋಪಗಳು ಇದ್ದಂತೆ ಕಂಡುಬರುವುದಿಲ್ಲ. hh ಪ್ರಸ್ತುತ ಪ್ರಕರಣದಲ್ಲಿ ದಸ್ತ ಗಿ6 
ಮಾಡಿರುವುದಿಲ್ಲ. 24 ಸಾಕ್ಸಿಗಳಲ್ಲಿ ಯಾವುದೇ ಸಾಕ್ಸಿಗಳು ನೇರವಾಗಿ ಆರೋಪಿಸಿದ ಕೃತ್ಯದಲ್ಲಿ ತೊಡಗಿದ್ದರು ಎಂಬ ಬಗ್ಗೆ 
ಸಾಕ್ಸಿ ನುಡಿದಿರುವುದಿಲ್ಲ. ಮೇಲ್ಕಂಡ ಸಾಕ್ಸಿಗಳ ಹೇಳಿಕೆಗಳಲ್ಲಿ ಇವರ ಹೆಸರು 6 ಕಡಿಯುವ ದುಸ್ಕ ಸತ್ಯದಲ್ಲಿ 
ಪಾಲ್ಗೊಳ್ಳುತ್ತಿದ್ದರು ಎಂಬ ಬಗ್ಗೆ ಆರೋಪ ವಿದೆಯೇ ವಿನ: ಖುದ್ದಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾಗ 
ಸಿಕ್ಕಿಬಿದ್ದಿರುವುದಿಲ್ಲ. ಇವರನ್ನು ಈಗಾಗಲೇ ದಿನಾಂಕ:12-05-2005ರಲ್ಲಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು 
ವಿದಿಸಿದ್ದಾರೆ. ಇಂತಹ ಕಣ ಶಿಕ್ಬೆಗೆ ಒಳಪಡಿಸಿದರೆ ಇವರು ಹಾಗೂ ಇವರ ಸಂಸಾರ ಹಾಳಾಗುವ ಸಂಬವ ಇರುವುದರಿಂದ 
ಇವರನ್ನು ಸೇವೆಯಲ್ಲಿ ಪುನರ್‌ಸ್ಥಾಪಿಸಿ ಇವರ ವೇತನವನ್ನು ಪಿಸಿ ಹುದ್ದೆಯ ಕನಿಷ್ಟ ಮಟ್ಟಕ್ಕೆ 15 ವರ್ಷಗಳ ಅವದಿಗೆ ಇಳಿಸಿ 
ಈ ಅವದಿಯಲ್ಲಿ ಯಾವುದೇ ವಾರ್ಷಿಕ ವೇತನ ಬಡ್ತಿ ಗಳಿಸದೆ 15 ವರ್ಷಗಳ ನಂತರ, ದಂಡನಾದೇಶದ ಹಿಂದಿನ 
ದಿನದಂದು ಪಡೆಯುತ್ತಿದ್ದ ವೇತನಕ್ಕೆ ನಿಗದಿಪಡಿಸಿ ಅಲ್ಲಿಂದ ಹೊಸದಾಗಿ ವಾರ್ಷಿಕ ವೇತನ ಬಡ್ಡಿ ಗಳಿಸುವ ದಂಡನೆ 
ವಿದಿಸಲು ಉದ್ದೇಶಿಸಿದೆ. 

ಶ್ರೀ ಎನ್‌.ಸಿ.ಮಾದಯ್ಯ, ಪಿಸಿ- 659 ಇವರು 1993 ರಲ್ಲಿ ಸೇವೆಗೆ ಸೇರಿದ್ದಾರೆ. ಪ್ರಕರಣಕ್ಕೆ ಸಂಬಂದಿಸಿದ ಎಲ್ಲಾ 
ದಾಖಲೆಗಳನ್ನು ಜಾ ಶ್ರೀ ಎನ್‌.ಸಿ.ಮಾದಯ್ಯ, ಉರುಫ್‌ ಮರದ ಮಹದೇವ ಇವರು ಈ ಆರೋಪಿತ 
ಪ್ರಕರಣದಲ್ಲಿ ಪಾಲುದಾರರಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಆದರೆ, ದುಸ್ಕೃತ್ಯ ನಡೆದ ಸ್ಥಳದಲ್ಲಿ 
ಅಥವಾ ಆ ಸಂದರ್ಭದಲ್ಲಿ ಇವರನ್ನು ದಸ್ತಗಿರಿ ಮಾಡಿರುವುದಿಲ್ಲ. ಅರಣ್ಯ ಪ್ರದೇಶದಲ್ಲಿ ಅಲೆದಾಡುತ್ತಿದ್ದಾಗ, ದಸ್ತಗಿರಿ 
ಮಾಡಿದ್ದಾರೆ. ಅಲ್ಲದೆ ಅರಣ್ಯ ಸಿಬ್ಬಂದಿಯವರಿಗೆ ಇವರ ಸೌಹಾರ್ದತೆ ಅಷ್ಟೊಂದು ಸುಮಧುರವಾಗಿರಲಿಲ್ಲವೆಂದು ಈ 


೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಕಾರಣದಿಂದ ತಮ್ಮ ಮೇಲೆ ಸುಳ್ಳು ಆರೋಪ ಹೊರಸಿದ್ದಾರೆ ಎಂದು ಹೇಳಿದ್ದಾರೆ. ಸಾಕ್ಟಿಗಳ ಹೇಳಿಕೆಯಲ್ಲಿಯೂ ಕೂಡಾ 
ಇವರೆ ಆರೋಪಿತರು ಎಂಬ ಬಗ್ಗೆ ಸಂಶಾಯಸ್ಪದ ರೀತಿಯಲ್ಲಿ ಹೇಳಿಕೆ ನೀಡಿರುವುದು ಕಂಡುಬರುತ್ತದೆ. ಎಲ್ಲಿಯೂ ಕೂಡಾ 
ಮಾಲಿನ ಸಮೇತ ಸಿಕ್ಕಿ ಬಿದ್ದಿರುವುದಿಲ್ಲ. ಆದ್ದರಿಂದ ಇವರು ತಮ್ಮ ಸೇವಾವದಿಯಲ್ಲಿ ಯಾವುದೇ ಗುರುತರವಾದಂತಹ 
ಆರೋಪ ಹೊಂದಿಲ್ಲದೆ ಇದ್ದರೂ ಅನದಿಕೃತವಾಗಿ ಗೈರು ಹಾಜರಾಗಿರುವುದಕ್ಕೆ ದಂಡನೆ ಪಡೆದಿರುತ್ತಾರೆ. ಇದನ್ನು 
ಹೊರತುಪಡಿಸಿ ಇನ್ನಾವುದೇ ಗಂಬೀರ ಆರೋಪ ಹೊಂದಿಲ್ಲ. ಆದ್ದರಿಂದ ದಿನಾಂಕ:12-05-2005 ರಂದು ಶಿಸ್ತು ಪ್ರಾದಿಕಾರ 
ವಿದಿಸಿದ ಸೇವೆಯಿಂದ ವಜಾಗೊಳಿಸಿದ ದಂಡನೆಯಿಂದ ಇವರ ಸಂಸಾರ ಬೀದಿ ಪಾಲಾಗುವ ಸಂಭವ ಇರುವುದರಿಂದ 
ಮಾನವತೇಯ ದೃಷ್ಟಿಯಿಂದ ಸೇವೆಯಿಂದ ವಜಾಗೊಳಿಸಿದ ದಂಡನಾದೇಶವನ್ನು ಮಾರ್ಪಡಿಸಿ ಇದೊಂದು ಸಾರಿ 
ಕೊನೆಯದಾರಿ ಕಣ ದಂಡನೆಯನ್ನು ವಿದಿಸಬಹುದಾಗಿದ್ದು, ಅದರಂತೆ ಶ್ರೀಯುತ ಪುಟ್ಟಲಿಂಗೇಗೌಡ, ಪಿಸಿ-399 ಇವರಿಗೆ 
ವಿದಿಸಬಹುದಾದ ದಂಡನೆಯನ್ನು ವಿದಿಸಲು ಸರ್ಕಾರ ಉದ್ದೇಶಿಸಿ, ಕರ್ನಾದಿಕ ಲೋಕ ಸೇವಾ ಆಯೋಗದ ಅನುಮೋದನೆ 
ಕೋರಲಾಗಿತ್ತು. ಕರ್ನಾಟಕ Bp ಸೇವಾ ಆಯೋಗವು ದಿನಾಂಕ:27- 09-2006ರ ತನ್ನ ಪತ್ರದಲ್ಲಿ ಶಿಸ್ತು ಪ್ರಾದಿಕಾರಿಯು 
ವಿದಿಸಿರುವ ದಂಡನೆಯನ್ನು ಮಾರ್ಪಡಿಸಿ, ಪರಿಷ್ಕೃತ ದಂಡನೆಯನ್ನು ವಿದಿಸಬೇಕೆನ್ನುವ ಸರ್ಕಾರದ ಪ್ರಸ್ತಾ ವನೆಗೆ' ಸಹಮತಿ 
ನೀಡಿದೆ. ಅದರಂತೆ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಳ 222 ಮೊಸಿಅ 2006 ಬೆಂಗಳೂರು, ದಿನಾಂಕ:20ನೇ ನವೆಂಬರ್‌, 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ದಿನಾಂಕ:12-05-2005ರ ಶಿಸ್ತು ಪ್ರಾದಿಕಾರಿಯ 
ಆದೇಶವನ್ನು ರದ್ದುಪಡಿಸಿ, ಶ್ರೀ ಹನುಮಂತಯ್ಯ, ನಿವೃತ್ತ ಆರ್‌ಪಿಐ, ಶ್ರೀ ಹೆಚ್‌.ಎನ್‌.ಪುಟ್ಟಲಿಂಗೇಗೌಡ, ಮಾಜಿ ಪಿಸಿ-898, 
(399) ಹಾಗೂ ಶ್ರೀ ಎನ್‌.ಸಿ, ಮಾದಯ್ಯ, ಮಾಜಿ ಪಿಸಿ-659 ಇವರುಗಳು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ಪುರಸ್ಕರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

1) ಶ್ರೀ ಹನುಮಂತಯ್ಯ, ಖಕಸ ಇವರನ್ನು ಕರ್ತವ್ಯಕ್ಕೆ ಪುನರ್‌ ನೇಮಕ ಮಾಡಿದೆ. 

2) ಇವರ ವೇತನವನ್ನು ಖಕ ಹುದ್ದೆಯ ಕನಿಷ್ಟ ಮಟ್ಟಕ್ಕೆ ಹತ್ತು (10) ವರ್ಷಗಳ ಅವದಿಗೆ ಇಳಿಸಿ, ಈ 
ಅವದಿಯಲ್ಲಿ ವಾರ್ಷಿಕ ವೇತನ ಬಡ್ತಿ ಗಳಿಸದೆ, ದಂಡನಾ ಅವದಿಯ ನಂತರ ದಂಡನಾದೇಶದ ಹಿಂದಿನ ದಿನದಂದು 
ಪಡೆಯುತ್ತಿದ್ದ ವೇತನಕ್ಕೆ ವೇತನವನ್ನು ನಿಗದಿಪಡಿಸಿ, ಅಲ್ಲಿಂದ ವಾರ್ಷಿಕ ವೇತನ ಬಡ್ತಿ ಗಳಿಸತಕ್ಕದ್ದು; 

3) ಶ್ರೀ ಹೆಚ್‌.ಐನ್‌.ಪುಟ್ಟಲಿಂಗೇಗೌಡ, ಪಿಸಿ-898 (399) ಹಾಗೂ ಎನ್‌.ನಿ.ಮಾದಯ್ಯ, ಪಿಸಿ-659 ಇವರುಗಳನ್ನೂ 
ಸಹ ಸೇವೆಗೆ ಪುನರ್‌ ನೇಮಕ ಮಾಡಿದೆ. 

4) ಇವರಿಬ್ಬರ ವೇತನವನ್ನು ಪಿಸಿ ಹುದ್ದೆಯ ಕನಿಷ್ಟ ಮಟ್ಟಕ್ಕೆ ಹದಿನೈದು (15) ವರ್ಷಗಳ ಅವದಿಗೆ ಇಳಿಸಿ, ಈ 
ಅವದಿಯಲ್ಲಿ ವಾರ್ಷಿಕ ವೇತನ ಬಡ್ತಿ ಗಳಿಸದೇ, ಹದಿನೈದು (15) ವರ್ಷಗಳ ದಂಡನಾ ಅವದಿಯ ನಂತರ ದಂಡನಾ 
ಆದೇಶದ ಹಿಂದಿನ ದಿನದಂದು ಪಡೆಯುತ್ತಿದ್ದ ವೇತನಕ್ಕೆ ವೇತನವನ್ನು ನಿಗದಿಪಡಿಸಿ, ಅಲ್ಲಿಂದ ವಾರ್ಷಿಕ ವೇತನ ಬಡ್ತಿ 
ಗಳಿಸತಕ್ಕದ್ದು; 

5) ಇವರಿಬ್ಬರ ಅಮಾನತ್ತಿನ ಅವದಿಯನ್ನು ಅಮಾನತ್ತೆಂದೇ ಪರಿಗಣಿಸಿದೆ. 

6) ಮೇಲಿನ ಮೂರೂ ಅರ್ಜಿದಾರರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳೀಸಿದ/ವಜಾಗೊಳಿಸಿದ ದಿನಾಂಕದಿಂದ 
ಸೇವೆಗೆ ಪುನರ್‌ ನೇಮಿಸಿ, ಸೇವೆಗೆ ಹಾಜರಾಗುವ ದಿನಾಂಕದವರೆಗಿನ, ಅವದಿಯನ್ನು ಅವರ ಹಕ್ಕಿನಲ್ಲಿ ಲಭ್ಯವಿರುವ 
ರಜೆಯನ್ನು ಮಂಜೂರು ಮಾಡಿ, ರಜೆ ಇಲ್ಲದ ಅವದಿಗೆ ವೇತನ ರಹಿತ ರಜೆ ಎಂದು ಪರಿಗಣಿಸಿದೆ. 

7) ಈ ಆದೇಶವು ಶಿಸ್ತು ಪ್ರಾದ್ಧಿಕಾರಿಯ ದಂಡನಾದೇಶ ದಿನಾಂಕದಿಂದಲೇ ಜಾರಿಗೆ ಬರುತ್ತದೆ. 

ಈ ಆದೇಶವನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ಸಂಖ್ಯೆ:೧50 91] CNS 06, ದಿನಾಂಕ:27-09-2006ರ 
ಪತ್ರದಲ್ಲಿನ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1677 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ವಿಷಯ: ಶ್ರೀ ಜಿ.ಎಸ್‌.ಮಲ್ಲಿಕಾರ್ಜುನಪ್ಪ, ಆರ್‌ಪಿಐ, ಸಿಎಆರ್‌, ಮೈಸೂರು ನಗರ ರವರು ಸಲ್ಲಿಸಿರುವ 
ಮೇಲ್ಮ ನವಿ ಅರ್ಜಿ ಬಗ್ಗೆ- ಆದೇಶ. 
ಓದಲಾಗಿದೆ: 1) ಶಿಸ್ತು ಪ ಪ್ರಾದಿಕಾರಿ ಹ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಪೂರ್ವ ವಲಯ, ದಾವಣಗೆರೆ, 
ಇವರ ಆದೇಶ ಸಂಖ್ಯೆ: 4/ ಇವಿ/ ಸಿಬ್ಬಂದಿ-2/ 2004-05, ಓಬಿ ಸಂಖ್ಯೆ: 225/ 2005-06, 
ದಿನಾಂಕ:02.02.2006. 
2) ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಬಕರು, 
ಬೆಂಗಳೂರು ಇವರ ಆದೇಶ ಸಂಖ್ಯೆ: ನಿಬಿ/8/86/ 2005-06, ದಿನಾಂಕ:19.05.2006. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:05.06.2006. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ:ಸಿಬಿ/8 
/86/2005-06, ದಿನಾಂಕ:18-07-2006. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೩೩ 





ಪ್ರಸ್ತಾ ವನೆ: 

ಶೀ ಜಿ.ಎಸ್‌.ಮಲ್ಲಿಕಾರ್ಜುನಪ್ಪ, ೧೧। ಡಿಎಆರ್‌ ಮೈಸೂರು ಜಿಲ್ಲೆ, (ಈ ಹಿಂದೆ DA್ನ ದಾವಣಗೆರೆ ಜಿಲ್ಲೆ) ಇವರ 
ವಿರುದ್ದ (ಇನ್ನು ಮುಂದೆ "ಎರ್ಜಿದಾರರಂದು ಕರೆಯಲ್ಲ ಡುವ)” ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಿಕ ರಾಜ್ಯ ಹೊಲೀಸ್‌ 
(ಶಿಸ್ತು ನಡವಳಿ) ನಿಯಮಾವಳಿ 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ" 
ದೋಷರೋಪ 

“1. ಗ 07-2004ರಂದು AP೦-3, ರೇವಣಸಿದ್ದಪ್ಪ ಇವರು ಪೊಲೀಸ್‌ ಮಹಾ ನಿರೀಕೃಕರವರ ಕಚೇರಿ 
ಮತ್ತು ಜಿಲ್ಲಾ ಪೊಲೀಸ್‌ ಕಚೇರಿಯ ತೀವ ಕರ್ತವ್ಯವನ್ನು ಸೆಮವಸ ದಲ್ಲಿ ನಿರ್ವಹಿಸುತಿ ದ್ದಾಗ, ಅವಿ ಕರ್ತವ್ಯದಲ್ಲಿ 
ನಿರ್ಲಕೃತನ ತೋರಿಸಿದ್ದಾರೆಯೇ ಅಥವಾ ಇಲ್ಲವೇ ಎನ್ನು ಪ್ರದನ್ನು ವಿವರವಾಗೆ ಪೆರಿಶೀಲನೆ ಮಾಡದೆ! ಏಕಾಏಕಿ ಬಂದು ನೀವು 
ಮಪ್ಪಿಯಿಲ್ಲಿದ್ದು, ಸುಮಾರು 14-30 ಗಂಟಿಯ ಸಮಯದಲ್ಲಿ ಸದರಿ ಎಪಿಸಿ-3 ರೇವಣಸಿದ್ದಪ್ಪನ ಮೇಲೆ ಹಲ್ಲೆ 
ಮಾಡಿದ್ದಲ್ಲದೆ, ಚಪ್ಪಲಿ ಕಾಲಿನಿಂದ ಆತನಿಗೆ ಹೊಡೆದು ಅನುಚಿತವಾಗಿ ವರ್ತಿಸಿ, ಕರ್ತವ್ಯದಲ್ಲಿ" “ಅತೀವ ದುರ್ನಡತೆ 
ತೋರಿಸಿರುತ್ತಿ, ರೆಂದು ್‌ಆಪಾದಿಸ ಲಾಗಿದೆ.” 

ಲ ನಿಮ್ಮ ಅದೀನ ಸಿಬ್ಬಂದಿ ತಪ್ಪು ಎಸಗಿದಾಗ ಕೆಎಸ್‌ಪಿ (ಡಿಪಿ) ನಿಯಮಾವಳಿ ಪಕಾರ ಕಮ ಕೈಗೊಳ್ಳುವ 
ಬದಲು ಏಕಾಏಕಿ ಒಬ್ಬ ಅನಾಗರೀಕ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವಂತೆ ಹಿರಿಯ ಅದಿಕಾರಿಯಾಗಿ” ನಿಯಮಗಳನ್ನು 
ಉಲ್ಲಂಘನೆ ಮಾಡಿ, ಲ್ಲೆ ಮಾಡಿ, ಚಪ್ಪಲಿ ಕಾಲಿನಿಂದ” ಹೊಡೆದು, ಕರ್ತವ್ಯದಲ್ಲಿ ದುರ್ನಡತೆ ಎಸಗಿರುತ್ತಿ ರೆಂದು 
ಆಪಾದಿಸಲಾಗಿದೆ. 

“3, ಈ ಕಾರಣದಿಂದಾಗಿಯೇ ನಿಮ್ಮ ಅದೀನ ಸಿಬ್ಬಂದಿಗೆ ದುರುದ್ದೇಶದಿಂದ ಪ್ರತಿನಿತ್ಯ ಕಿರುಕುಳ ಕೊಡುವ ಹವ್ಯಾಸ 
ಬೆಳೆಸಿಕೊಂಡು, ಸಿಬ್ಬಂದಿಯವರ ಮಾನಸಿಕ ನೆಮ್ಮ ದಿಯನ್ನು ಹಾಳುಮಾಡಿ ಅಶಾಂತಿಗೆ ಕಾರಣರಾಗಿರುತ್ತೀರೆಂದು 
ಆಪಾದಿಸಲಾಗಿದೆ.'' 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾದಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು 
ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾದಿಕಾರಿ ಹಾಗೂ 
ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಪೂರ್ವ ವಲಯ, ದಾವಣಗೆರೆ, ಇವರು ಮೇಲೆ ಕಮ ಸಂಖ್ಯೆ: (7ರಲ್ಲಿ ಓದಲಾದ 
ದಿನಾಂಕ:02-02-2006ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ಎರಡು ವಾರ್ಷಿಕ ವೇತನ ಬಿಡಿ ಗಳನ್ನು ಅವರ ಮುಂದಿನ 
ವೇತನ ಬಡ್ತಿಗಳಿಗೆ ಧಕ್ಕೆ ಆಗುವಂತೆ ತಡೆಹಿಡಿದು ಅಮಾನತ್ತಿನ ಅವದಿಯನ್ನು ಅಮಾನತ್ತೆಂದೇ ಪರಿಗಣಿಸಿದ ಶಿಕ್ಸ 
ವಿದಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಇ ಜಟ ಹಾಗೂ 
ಮಹಾ ನಿರ್ದೇಶಕರು ಮತ್ತು ಆರಕ್ಟಕ "ಮಹಾನಿರೀಕ್ಷಕರು, ಬೆಂಗಳೂರು, ಇವರು ಮೇಲ್ಮನವಿಯಲ್ಲಿ ಪರಿಗಣಿಸೆಬಹುದಾದಂತಹ 
ಯಾವುದೇ ಅಂಶಗಳಿಲ್ಲವೆಂದು ಅಜಿ ದಾರರ ಮೇಲ ನೆವಿಯನ್ನು ಮೇಲೆ ಕ್ರಮ ಸಂಖ್ಯೆ :(2)ರಲ್ಲಿ ಓದಲಾದ ದಿನಾಂಕ:19-05-2006ರ 
ಆದೇಶದಲ್ಲಿ ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಯನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಚಿಸಲಾಗದೆ. 
ಇಲಾಖಾ ವಿಚಾರಣ ಯಲ್ಲಿ ಸಾಕ್ಟ್ಯಾಧಾರಗಳ ಮೂಲಕ ಆರೋಪಗಳು ಸಾಬೀತಾಗಿರುತ್ತವೆ. ಅರ್ಜಿದಾರರು ಒಬ, ಹಿರಿಯ 
ಪೊಲೀಸ್‌ ಅದಿಕಾರಿಯಾಗಿದ್ದು, ಕರಿಯ ಹಾಗೂ ತನ್ನ ಅದೀನ ಸಿಬ್ಬ ದಿಯ ಜೊತೆ ನಿಯಮಗಳಂತೆ ಸೌಮ್ಯವಾಗಿ 
ವರ್ತಿಸುವುದನ್ನು ಬಿಟ್ಟು ಹೊಡದು, ಬೈದು, ಹಲ್ಲೆ ಮಾಡಿರುವುದು ಪೊಲೀಸ್‌ ಅದಿಕಾರಿಯ ದರ್ಪ ತೋರಿಸಿದಂತಾಗಿರುತ್ತದೆ. 
ಅದೀನ ಬ ಷ್ಟಿ ತಪ್ಪು ಮಾಡಿದಾಗ ಕಿಲ ಬುದ್ದಿ” ಹೇಳಿ, ಹೇಗೆ ಮಾಡಬೇಕೆಂದು ತಿಳಿಸಬೇಕು, ಅವರು ಕೇಳದಿದಾಗ ಅವರ 
ವಿರುದ್ಧ ಶಿಸ್ಲಿನ ಕಮ” ಕೈಗೊಳ್ಳಬಹುದಾಸಿರುತ್ತದೆ. ಹಾಗೆ ಮಾಡದೇ ಅದಿಕಾರ ಇದೆಯೆಂದು ತನ್ನ ಅದೀನ ಸಿಬ್ಬಂದಿಗೆ 
ಕಿರುಕಳ ನೀಡಿರುವುದು ಅರ್ಜಿದಾರರ ದುರ್ನಡತೆಗೆ ಸಾಕ್ಸಿ ಆಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾದ್ಧಿಕಾರಿಯು ವಿದಿಸ್‌ರುವ 
ದಂಡನಾ ಆದೇಶದಲ್ಲಿ ಹಸ್ತ, ಕ್ಟೇಪ ಮಾಡುವ ಅಗತ್ಯತೆ” ಕಂಡು “ಬರುತ್ತಿಲ್ಲಬೆಂದು ಪಕೆಗಣಿಸುತ್ತಾ, ಸರ್ಕಾರವು ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ :ಒಇ 311 ಪೊಸಿಅ 2006 ಬೆಂಗಳೂರು, ದಿನಾಂಕ:22ನೇ ನವೆಂಬರ್‌, 2006 

ಪಸ್ತಾ ವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಿಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು * 1965ರಡಿ” ಸರ್ಕಾರಕ್ಕೆ ಪದತ ವಾದ ಅದಿಕಾರವನ್ನು “ಚಲಾಯಿಸಿ ಶೀ ಜಿ.ಎಸ್‌.ಮಲ್ಲಿಕಾರ್ಜುನಪ್ಪ, ಆರ್‌ಪಿಐ, 
ಡಿಎಆರ್‌, ದಾವಣಗೆರೆ ಜಿಲ್ಲೆ, ಇವೆರು “ಸರ್ಕಾರಕ್ಕೆ ಸಲ್ಲಿಸಿದ ದಿನಾಂಕ:05-06-2006ರ ಪರಿಷ್ಕರಣ "ಮೇಲ್ಮ ನವಿ” ಅರ್ಜಿಯನ್ನು 
ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯ ಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌.1687 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ವಿಷಯ: ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ನೇಮಕಾತಿಗೊಂಡ ಸಹಾಯಕ ಸರ್ಕಾರಿ ಅಭಿಯೋಜಕರು-ವ- 
ಸಹಾಯಕ ಸರ್ಕಾರಿ “ವಕೀಲರ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಕಾಲಮಿತಿ ವಿಸ್ತರಣೆ ಕುರಿತು. 
ಓದಲಾಗಿದೆ: (1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 193 "ಪಿಇ 2003 ದಿನಾಂಕ:06.05. 2004. 
(2) ಅಭ್ಯರ್ಥಿಯ ಮನವಿ ದಿನಾಂಕ:03.07.2004. 
(3) ಸರ್ಕಾರದ ಪತ್ರ ಸಂಖ್ಯೆ: ಒಇ 44 ಪಿಪಿಇ 2004 (ಲಾ 100 ಪಿಪಿಇ 2004), ದಿನಾಂಕ:29/30.12.2004. 
ಸಾವನೆ: 
ಷ್ಣ ನೇಮಕಾತಿ ಸಮಿತಿಯ ಮೂಲಕ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರು-ವ- 
ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಗೆ ಮೇಲೆ (1ರಲ್ಲಿ ಓದಲಾದ ಅಧಿಸೂಚನೆಯ ಕ್ರ.ಸಂ.23ರಲ್ಲಿ ನಮೂದಿಸಿರುವ ಶ್ರೀ ಅನಿಲ್‌ಕುಮಾರ್‌ ಜರ್‌: 
ತೊರವಿ, ಶ್ರೀನಗರ, “ಲಿಂಗರಾಜ', ಹಳಿಯಾಳ ರಸ್ತೆ, ಧಾರವಾಡ-580003 ಇವರನ್ನು ನೇಮಕ ಮಾಡಿ' ಅಧಿಕ ಸಿ.ಜೆ. (ಕ. ವ. ) ಮತ್ತು ಜೆ.ಎಂ.ಎಫ್‌. 
ನ್ಯಾಯಾಲಯ, ಕಾರ್ಕಳ ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿ, ಆದೇಶವನ್ನು ಹೊರಡಿಸಲಾಗಿತ್ತು. 
ಸದರಿಯವರು ನೇಮಕಾತಿ ಆದೇಶದನುಸಾರ ನೇಮಕಗೊಂಡ ಹುದ್ದೆಯಲ್ಲಿ' ನೇಮಕಾತಿ ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿನಗಳ 
ಒಳಗಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕಿತ್ತು. 
ಸದರಿಯವರು ತಮ್ಮ 'ಮನವಿ ದಿನಾಂಕ:03.07.2004ರ ಮನವಿಯಲ್ಲಿ ನೇಮಕಗೊಂಡ ಆದೇಶದಲ್ಲಿ ಸ್ಥಳನಿಯುಕ್ತಿ ಮಾಡಿದ 
ನ್ಯಾಯಾಲಯವನ್ನು ನಿರ್ಧಿಷ್ಟವಾಗಿ ನಮೂದಿಸದೇ ಇರುವ ಕಾರಣ ಸಂಬಂಧಪಟ್ಟ ಆಧಿಕಾರಿಗಳು ನಿರ್ದಿಷ್ಟ ಸ್ಥಳ ನಿಯುಕ್ತಿಯ ಬಗ್ಗೆ' ಸ್ಪಷ್ಟೀಕರಣ 
ಕೋರಲಾಗಿದೆ ಎಂದು ಕರ್ತವ್ಯಕ್ಕೆ ಹಾಜರುಪಡಿಸಿಕೊಂಡಿರುವುದಿಲ್ಲವೆಂದು ನಿವೇದಿಸಿರುತ್ತಾರೆ. ಅಲ್ಲದೆ, ಏಪ್ರಿಲ್‌ 2004ರಲ್ಲಿ ತನ್ನ” ಒಡಹುಟ್ಟಿದ 
ಸಹೋದರ ಶ್ರೀ ವೀರೇಂದ್ರ ಇವರು ಆಕಸಿಕ ಮರಣಹೊಂದಿದ ಕಾರಣದಿಂದಾಗಿ, ಸದರಿ ಹುದ್ದೆಯಲ್ಲಿ ಕರ್ತವ್ಯಕ್ಕೆ “ಹಾಜರಾಗಲು ಸಾಧ್ಯವಾಗಲಿಲ್ಲ, ಆದ 


(1 


೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಕಾರಣ ಸೇರಿಕೆ ಕಾಲವನ್ನು ವಿಸ್ತರಿಸುವಂತೆ ಮೇಲೆ (2ರಲ್ಲಿ ಓದಲಾದ ಮನವಿಯಲ್ಲಿ ಕೋರಿರುತ್ತಾರೆ. ಇದಕ್ಕೆ ಸಮರ್ಥನೆಯಾಗಿ ಸಹೋದರನ ಮರಣ 
ಪ್ರಮಾಣ ಪತ್ರವನ್ನು ಸಹ ಹಾಜರುಪಡಿಸಿದ್ದಾರೆ. 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಒಇ 375 ಪಿಪಿಇ 2006, ಬೆಂಗಳೂರು, ದಿನಾಂಕ:27ನೇ ನವೆಂಬರ್‌, 2006 

ಮೇಲೆ (1ರಲ್ಲಿ ಓದಲಾಗಿರುವ ಅಧಿಸೂಚನೆ ದಿನಾಂಕ:06.05. 2004ರ ಅನುಸಾರ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು-ವ- ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಕಗೊಂಡಿರುವ ಶ್ರೀ ಅನಿಲ್‌ಕುಮಾರ್‌ ಆರ್‌. ತೊರವಿ, 
ಶ್ರೀನಗರ, "ಲಿಂಗರಾಜ' ಹಳಿಯಾಳ ರಸ್ತೆ ಧಾರವಾಡ ಇವರು ನೇಮಕಗೊಂಡಿರುವ ಹುದ್ದೆಯಲ್ಲಿ ಕರ್ತವ್ಯಕ್ಕೆ "ಹಾಜರಾಗುವ ಅವಧಿಯನ್ನು ಕರ್ನಾಟಕ 
ಸರ್ಕಾರಿ ಸೇವಾ (ಸಾಮಾನ್ಯ ನೇಮಕಾತಿ)' ನಿಯಮಾವಳಿ 1977ರ ನಿಯಮ ೬... ಅನುಸಾರ ದಿನಾಂಕ:30.11.2006ರವರೆಗೆ ವಿಸ್ತರಿಸಲಾಗಿದೆ ಮತ್ತು 
ಸದರಿಯವರನ್ನು ಹಿಂದಿನ ಸ್ಥಳ ನಿಯುಕ್ತಿ ಆದೇಶವನ್ನು ಮಾರ್ಪಡಿಸಿ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿದ್ದಾಪುರ, ಉತ್ತರಕನ್ನಡ "ಜಲ್ಲೆ ಇಲ್ಲಿ ಹಾಲಿ 
ಖಾಲಿ ಇರುವ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನಿಯುಕ್ತಿಗೊಳಿಸರಾಗಿದೆ.. 

2. ಸದರಿಯವರು, ಸದರಿ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಅವರ ಜೇಷ್ಠತೆಯನ್ನು ಪರಿಗಣಿಸಲಾಗುವುದು ಮತ್ತು 
ಯಾವುದೇ ಪೂರ್ವಾನ್ಹಯವಾಗುವಂತಹ ಸೇವಾ ಸೌಲಭ್ಯಗಳಿಗೆ ಇವರು ಅರ್ಹರಿರುವುದಿಲ್ಲ ಹಾಗೂ ಇದನ್ನು ಪೂರ್ವನಿದರ್ಶನವೆಂದು ಪರಿಗಣಿಸತಕ್ಕದ್ದಲ್ಲ 
ಹಾಗೂ ಯಾವುದೇ ಕಾರಣಕ್ಕೂ ಈ ಅವಧಿಯನ್ನು ವಿಸ್ತರಿಸಲಾಗುವುದಿಲ್ಲ. 

3. ಮೇಲೆ (1ರಲ್ಲಿ ಓದಲಾದ ದಿನಾಂಕೆ:06.05.2004ರ ಅಧಿಸೂಚನೆಯಲ್ಲಿ ನೇಮಕಾತಿ ಬಗ್ಗೆ ಹೊರಡಿಸಿರುವ ಇತರೇ ಷರತ್ತುಗಳಲ್ಲಿ 
ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ನಿಸಾರ್‌ ಅಹಮದ್‌ 
ಪಿ.ಆರ್‌. 1699 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು). 
ವಿಷಯ: ಶೀ ಮಹಾದೇವ ಕದರಿ, ಹೆಚ್‌ಸಿ-23, ಕೆಎಸ್‌ಆರ್‌ಪಿ. 6ನೇ ಪಡೆ, ಗುಲ್ಬರ್ಗಾರವರ ಪರಿಷ್ಕರಣ 
ಮೇಲ ನವಿ ಅರ್ಜಿ ಬಗ್ಗೆ- ಆದೇಶ. 
ಓದಲಾಗಿದೆ: 1) ಶಿಸ್ತು ಪಾದಿಕಾರಿ 'ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಕೆ.ಎಸ್‌.ಆರ್‌.ಪಿ, ಬೆಂಗಳೂರು, 
ಇವರ ಆದೇಶ ಸಂಖ್ಯೆ: ಡಿಇ/19/700501, ದಿನಾಂಕ:04-03-2002. 
2) ಮೇಲ್ಮ ನವಿ ಪಾಣಿಕಾರಿ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕಕ ಮಹಾ ನಿರೀಕ್ಬಕರು, 
ಬೆಂಗಳೂರು ಇವರೆ ಹಿಂಬರಹ ಸಂಖ್ಯೆ:ಅಪೀಲು/6/30/2004-05, ಔನಾಂಕ:30-09-2004. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮ ನವಿ ಅರ್ಜಿ ದಿನಾಂಕ:17-12-2004. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು/2/106/2005, ದಿನಾಂಕ: 08-12-2005. 
5) ಕರ್ನಾಟಕ ಲೋಕ ಸೇವಾ ಆಯೋಗದ ಪತ್ರ ಸಂಖ್ಯೆ:PSC/116/ CNS/2006, ದಿನಾಂಕ:08-11-2006. 
ಪ್ರಸ್ತಾ ವನೆ: 

ಶೀ ಮಹದೇವ ಕದಿ, ನಾಯಕ್‌, 6ನೇ ಪಡೆ, ಕೆ.ಎಸ್‌.ಆರ್‌.ಪಿ, ಗುಲ್ಬರ್ಗಾ ಇವರ ವಿರುದ್ಧ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡರವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ “ ರಾಜ್ಯ ಪೊಲೀಸ್‌ “(ಶಿಸ್ತು : ನಡವಳಿ) 
ನಿಯಮಾವಳಿ 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ. 
ದೋಷರೋಪಣೆ: 

«1. ದಿನಾಂಕ:18-10-2000ರಂದು ಸಮಯ ಸುಮಾರು ರಾತಿ 8 ಗಂಟಿಗೆ ತುಕಡಿಯ ಇನ್‌ಚಾರ್ಜ್‌ ಪ್ಲಟೂನ್‌ 
ಕಮಾಂಡರ್‌ ಗೈರುಹಾಜರಿದ್ದದ್ದು ಗೊತ್ತಿ ದ್ದರೂ, ವಾಹನವನ್ನು ತೆಗೆದುಕಹಿಂಡು ಹೋಗಲು ಜಿಲ್ಲಾ ಪೊಲೀಸ್‌ ಅದೀಕ್ಬಕರು, 
ಚಿತ್ರದುರ್ಗ ರವರಿಂದಾಗಲಿ ಅಥವಾ ಕಮಾಂಡೆಂಟ್‌, 6ನೇ ಪಡೆ, ಕೆ.ಎಸ್‌.ಆರ್‌.ಪಿ, ಗುಲ್ಬರ್ಗಾ ಕೆವರಿಂದಾಗಲಿ, ದೂರವಾಣಿ 
ಮಾಲಕವಾಗಲೀ ಅಥವಾ ನಿಸ್ತಂತು ಸಂದೇಶ್‌ ಮೂಲಕ ಸಂಪರ್ಕಿಸಿ, ಆದೇಶ ಅಥವಾ ನಿರ್ದೇಶನವನ್ನು ಪಡೆಯಬಹುದಿತ್ತು. 
ನೀವು ಹಾಗೆ ಮಾಡದೆ, ನೀವು ಇತ ಮೇಲಾದಿಕಾರಿಗಳನ್ನು ನಿರ್ಲಕ್ಷಿಸಿ, ನಿಮ್ಮದೇ ಆದ ನಿರ್ಣಯವನ್ನು ತೆಗೆದುಕೊಂಡು, 
ಕರ್ತವ್ಯದಲ್ಲಿ ಉದ್ಭಟತನಬಿಂದ ವರ್ತಿಸಿರುವುದು ಆರೋಪವಾನಿರುವುದು. ಸ 

"ವಿ ನೀವು ಹಿರಿಯೂರಿನಿಂದ ಬಿಡುಗಡೆ ಹೊಂದಿ ಗುಲ್ಲರ್ನಾಕ್ಕೆ ಬರುವಾಗ ಹಿರಿಯೂರಿನಿಂದ ರಾಷ್ಟ್ರೀಯ ಹೆದ್ದಾರಿ 
ಸಂಖ್ಯೆ 4ರಲ್ಲಿ ವಾಹನವನ್ನು ಅತಿವೇಗದಿಂದ ಚಾಲನೆ ಮಾಡಿ, ಬದ ಲಾರಿಯನ್ನು ಓವರ್‌ಟೇಕ್‌ ಮಾಹಿ, ಪೈಪೋಟಿ 
ಮನೋಭಾವದಿಂದ, ಉದ್ದ, ಟಿತನದಿಂದ ಚಾಲನೆ ಮಾಡಿ, ವಾಹನವನ್ನು ಅಜಾಗರೂಕತೆಯಿಂದ ನಡೆಸಿ, ಅಪಘಾತಕ್ಕೆ 
ಕಾರಣರಾಗಿ ಪಡೆಯ ಓಮ್‌ ಮುಖ್ಯ ಪೇದೆ ಮರಣ ಹೊಂದಲು ಮತ್ತು. ಇನ್ನಿತರ 22 ಸಿಬ್ಬಂದಿಯವರು ತೀವ್ರತರವಾದ 
ಗಾಯಾಳುಗಳಾಗಲು ಮುಖ್ಯ *ರಣರಕಗಿ ಅಪರಾಧವೆಸಗಿರುತ್ತಿ ರಿ. 

“3, ನೀವು ಒಬ್ಬ ಜವಾಬ್ದಾರಿಯುತ ಚಾಲಕರಾಗಿದ್ದು, ವಾಹನದ ನಿಯಂತ್ರಣವನ್ನು ಬಲ್ಲವರಾಗಿದ್ದು, ಘಟನಾ 
ವೇಳೆಯಲ್ಲಿ ಹ ಸಂಭವಿಸಬಹುದಾದ ಅಪಘಾತವನ್ನು "ಪೂರ್ವದಲ್ಲಿ ಯೇ ಗಹಿ ವಾಹನವನ್ನು ಹತೋಟಿಯಲ್ಲಿ 
ತೆಗೆದುಕೊಂಡು ಈ ಅಪಘಾತವಾಗದಂತೆ ಕನಿಷ್ಠ ಪಯತ್ನವನ್ನು ಮಾಡದೇ. ಉಳಿದ” ಸಿಬ್ಬಂದಿಯವರ ke ರಕ್ಷಣೆಯನ್ನು 
ಬದಿಗೊತ್ತಿ, ನಿಮ್ಮ ಪಾಣ ರಕ್ಸಣೆಗೆ ಹೆಚ್ಚಿನ ಮಹತ್ವವನ್ನು ನೀಡಿರುತ್ತೀರಿ ಇದು ನಿಮ್ಮ ಸೇವಾ ಮನೋಭಾವನೆಯನ್ನು 
ಪ್ರತಿಬಿಂಬೆಸದೆ, ಸ್ವಾರ್ಥಮೆನೋಭಾವನೆಯನ್ನಿ ಪದರ್ಶಿಸಿ, ಅಪರಾಧ ಎಸಗಿರುತ್ತೀರಿ.” 

“4 ನೀವು ಲಕ್ಬಾಂತರ ರೂಪಾಯಿ ಸರ್ಕಾರಿ ಆಸ್ಮಿಗೆ ಹಾನಿಯನ್ನುಂಟು" ಮಾಡಿದ್ದಲ್ಲದೆ, ಸಾರ್ವಜನಿಕ ಆಸ್ತಿಯನ್ನು 
ಹಾನಿಯನ್ನುಂಟುಮಾಡಿ, ಇಲಾಖೆಗೆ ಕೆಟ್ಟ ಹೆಸರು ಬರುವ ಹಾಗೆ ಮಾಡಿರುವುದು ನಿಮ್ಮ ವಿರುದ್ಧದ ಆರೋಪವಾಗಿರುವುದು. ಡಿ 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾದಿಕೌರಿಗಳು ಆರೋಪ ಒಂದು 
ಸಾಬೀತಾಗಿರುವುದಿಲ್ಲವೆಂದೂ, ಆರೋಪ-2 ಭಾಗಶ: ಸಾಬೀತಾಗಿದೆ ಎಂದೂ, ಆರೋಪ-3 ಮತ್ತು 4 ಸಾಕ್ಪ್ಯಾಧಾರಗಳಿಂದ 
ಸಂದೇಹವಿಲ್ಲದೆ ಸಾಬೀತಾಗಿರುತ್ತದೆ ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು 
ಅದನ್ನೊಪ್ಪದ ಶಿಸ್ತು ೫. ಹಾಗೂ ಇನ್‌ ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೆ.ಎಸ್‌.ಆರ್‌.ಪಿ, ಬೆಂಗಳೂರು ಇವರು 
ಮೇಲೆ "ಕ್ರಮ ಸಂಖ್ಯೆ:(ಗ) ರಲಿ ಓದಲಾದ ದಿನಾಂಕ:04-03-2002ರ ' ಆದೇಶದಲ್ಲಿ ' ಅರ್ಜಿದಾರರ ವೇತನವನ್ನು ಹವಲ್ಲಾರ್‌ 
ಹುದ್ದೆಯ” ವೇತನ ಸ್‌ ಕನಿಷ್ಟ ವೇತನಕ್ಕೆ ಮೂರು ವರ್ಷಗಳ ಕಾಲ ಸನಿತಗೊಳಿಸಿ, ಮುಂದಿನ ವಾರ್ಷಿಕ ವೇತನ 
ಬಡ್ತಿ ಯನ್ನು ಹೊಸದಾಗಿ ಪಡೆಯುವ ದಂಡನೆ" ಮತ್ತು ಅಮಾನತ್ತಿನ ಅವದಿಯನ್ನು ಅಮಾನತ್ಮೆಂದೇ ಪರಿಗಣಿಸಿದ ಶಿಕ್ಸೆ 
ವಿದಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮ ನವಿಯನ್ನು ಪರಿಶೀಲಿಸಿದ ಮೇಲ್ಮ ನವಿ ಪಾದಿಕಾರಿ ಹಾಗೂ 
ಮಹಾ ನಿರ್ದೇಶಕರು ಮತ್ತು” ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರು ಮೇಲ್ಮನವಿಯನ್ನು ವಿಳಂಬವಾಗಿ 
ಸಲ್ಲಿಸಿರುತ್ತಾರೆಂದು ಮೇಲೆ ಕಮ ಸಂಖ್ಯೆ :(2)ರಲ್ಲಿ ಓದಲಾದ ದಿನಾಂಕ:20-09-2004ರ ಹಿಂಬರಹದಲ್ಲಿ ಮೇಲ್ಮ ನವಿಯನ್ನು 
ಪರಶೀಲಿಸಲು ಅವಕಾಶವಿಲ್ಲವೆರದು ತಿಳಿಸಿರುತ್ತಾ ರೆ” 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೩೫ 





ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ನನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮ ನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖ ಗಳನ್ನು ಪರಿಶೀಲಿಸಲಾಗಿದೆ. ಲಾರಿ 
ಚಾಲಕ ಅತೀ ವೇಗವಾಗಿ ಲಾರಿ ಚಾಲನೆ ಮಾಡಿ ಅರ್ಜಿದಾರರ ವಾಹನಕ್ಕೆ ಅಪಘಾತ ಉಂಟು ಮಾಡಿರುವುದೂ, ಅರ್ಜಿದಾರರು 
ತಮ್ಮ ವಾಹನದ ಬ್ರೇಕ್‌ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದೂ, ವಾಹನಕ್ಕೆ ರಿಪೇರಿ ಅಗತ್ಯವಿದೆಯೆಂದೂ Special RP! 
ರವರೆ ಗಮನಕ್ಕೆ ತಕದಿರುವುದೂ, ವಾಹನದಲ್ಲಿ ಪಯಾಡಿಸುತ್ತಿದ್ದ ಸಿಬ್ಬಂದಿಗೆಳ್ಯಾರೂ ಅರ್ಜಿದಾರರು ತಮ್ಮ ಸ್ಥಾನ ಬಿಟ್ಟು 
ಹೊರಗೋಡಿರುದ ಬಗ್ಗೆ ದೂರು ನೀಡಿಲ್ಲದಿರುವುದಸ, ಇಲಾಖಾ ವಿಚಾರಣೆಯಲ್ಲಿ" ಲಾರಿ ಚಾಲಕ, ಕ್ಲೀನರ್‌ ರವರ ಹೇಳಿಕೆ 
ಪಡೆಯದೇ ಇರುವುದೂ, ನ್ಯಾಯಾಲಯದಲ್ಲಿ ಅರ್ಜಿದಾರರನ್ನು ದೋಷಮುಕ್ತ ರನ್ನಾಗಿ ಮಾಡಿರುವುದೂ ಎಲ್ಲವನ್ನೂ 
ಪರಿಶೀಲಿಸಿದ ನಂತರ, ಶಿಸ್ತು ಪಾದಿಕಾರಿಯ 'ದಂಡನಾದೇಶವನ್ನು' ರದ್ದುಪಡಿಸಿ, ಕಂಡಂತೆ ಮಾರ್ಪಡಿಸಲು ಸರ್ಕಾರವು 
ಉದ್ದೇಶಿಸಿದೆ. ಅರ್ಜಿದಾರರು ಅಪಘಾತ ಮಾಡಿರುವರೆಂದಾಗಲಿ," ಪರಾಕೆಯಾದರೆಂದಾಗಲಿ ಸಾಕ್ಸಿದಾರರು ನುಡಿದಿರುವುದಿಲ್ಲ. 
ಆದ್ದರಿಂದ ಬೇಕೆಂತಲೇ ಅಪಘಾತ ಮಾಡಿಲ್ಲದಿರುವುದು, ಅನಿರೀಕ್ಬಿತವಾಗಿ ವೇಗವಾಗಿ ಲಾರಿ ಬಂದಾಗ, ಅಪಘಾತ 
ಸಂಭವಿಸಿರುವ ಕಾರಣ, ಇನ್ನು ಮುಂದೆ ವಾಹನವನ್ನು ದುರಸ್ತಿಪಡಿಸಿಕೊಂಡು ಜಾಗತೆಯಿಂದ ಚಾಲನೆ ಮಾಡುವಂತೆ 
"ಎಚ್ಚ ರಿಕೆ' ನೀಡಲು ಉದ್ದೇಶಿಸಿ, ಕರ್ನಾಟಿಕ ಲೋಕ ಸೇವಾ ಆಯೋಗದ ಅನುಮೋದನೆ ಕೋರಲಾಗಿತ್ತು. ಕರ್ನಾಟಿಕ ಲೋಕ 
ಸೇವಿ ಆಯೋಗವು ದಿನೌಂಕ:08-11-2006ರ ತನ್ನ ಪತ್ರದಲ್ಲಿ ಸರ್ಕಾರದ ಪ್ರಸ್ತಾ ವನೆಗೆ ಸಹಮತಿ ನೀಡಿದೆ. ಅದರಂತೆ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಬ 329 ಪೊಸಿಅ 2006 ಬೆಂಗಳೂರು, ದಿನಾಂಕ:30ನೇ ನವೆಂಬರ್‌, 2006 

ಪ್ರಸ್ತಾ ವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ದಿನಾಂಕ:04-03-2002ರ ಶಿಸ್ತು ಪ್ರಾದ್ಧಿಕಾರಿ ಆದೇಶವನ್ನು 
ರದ್ದುಪಡಿಸಿ; ಶೀ ಮಹದೇವ ಕದಿ, ಹೆಚ್‌ಸಿ-23, ಹವಲ್ಲಾರ್‌ ಚಾಲಕ, ಕೆ.ಎಸ್‌.ಆರ್‌.ಪಿ, 6ನೇ "ಪಡೆ? ಗುಲ್ಬರ್ಗಾ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ದಿನಾಂಕ: 17-12-2004ರ ಪರಿಷ್ಕರಣ ಮೇಲ್ಮನವಿ. ಅರ್ಜಿಯನ್ನು ಪುರಸ್ಕರಿಸಿ, ಈ” ಕೆಳಕಂಡಂತೆ 
ಆದೇಶಿಸಿದೆ. 

1) ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಗಳನ್ನು ಸಕಮಗೊಳಿಸಿ, ಬಿಡುಗಡೆ ಮಾಡತಕ್ಕದ್ದು; 

2) ಅಮಾನತ್ತಿನ ಅವದಿಯನ್ನು ಕರ್ತವ್ಯವೆಂದು * ಪರಿಗಣಿಸಿ, ವೇತನ ಭತ್ಯೆ ಗಳನ್ನು ಬಿಡುಗಡೆ ಮಾಡತಕ್ಕದ್ದು; 

3) ಇನ್ನು ಮುಂದೆ ವಾಹನವನ್ನು ಭಾಲನೆ ಮಾಡುವ ಮುನ್ನಾ ದುರಸ್ತಿ ಪಡಿಸಿಕೊಂಡು, ಸರಿಯಾಔಿದೆ' ಎಂದು 
ಖಾತಿ ಪಡಿಸಿಕೊಂಡು" ಜಾಗತೆಯಿಂದ ಚಾಲನೆ “ಮಾಡುವಂತೆ "ಎಚ್ಚರಿಕೆ' ನೀಡಿದೆ. 

5 ಈ ಆದೇಶವನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ದಿನಾಂಕ:08-11-2006ರ ಪತದಲ್ಲಿನ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. ಷ್ಟ 
ಕರ್ನಾಟಕ ರಾಜ್ಯ ಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1712 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ವಿಷಯ: ಶೀ ಕೆ.ಜಿ.ಸರ್ವೇಶ, ಎಪಿಸಿ-2901, ಡಿ ಕಂಪನಿ, ಸಿಎಆರ್‌ (ಉತ್ತರ) ಥಣಿಸಂದ, ಬೆಂಗಳೂರು ನಗರ 
ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಬಗ್ಗೆ - ಆದೇಶ. 
ಓದಲಾಗಿದೆ: 1) ಶಿಸ್ತು ಪಾದಿಕಾರಿ "ಉಪ ಪೊಲೀಸ್‌ ಆಯುಕೆ ರು, ಸಿಎಆರ್‌, ಉತ್ತರ, ಬೆಂಗಳೂರು ಇವರ ಆದೇಶ 
ಸಂಖ್ಯೆ: 01/7 ಡಿಇ/ಆರ್‌-6/2004-05, ದಿನಾಂಕ07- 10-2004. 
2) ಮೆಳಲ್ಕ ನವಿ ಭವ ಭ್ಯಾನ ಹಾಗೂ ಜಂಟಿ ಪೊಲೀಸ್‌ ಕಮೀಷನರ್‌, ಸಿಎಆರ್‌, ಬೆಂಗಳೂರು ನಗರ, 
ಇವರ ದೇಶ ಸಂಖ್ಯೆ: 35/ಅಪೀಲು/2004, ದಿನಾಂಕ:10-10-2005. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮ ನವಿ ಅರ್ಜಿ ದಿನಾಂಕ: 27-02-2006. 
4) ಮಹಾ ನಿರ್ದೇಶಕರು ಮಕ್ತು ಆರಕ್ಷಕ ಮಹಾ ನಿರೀಕ್ಸಕರು, ಬೆಂಗಳೂರು, ಇವರ ಪತ 
ಸಂಖ್ಯೆ: ಅಪೀಲು/2/54/2006-07, ದಿನಾಂಕ:24-07-2006. ತ 
ಪ್ರಸ್ತಾ ವನೆ: 

ಶೀ ಕೆ.ಜಿ.ಸರ್ವೇಶ, ಎಪಿಸಿ-2901 “ಡಿ' ಕಂಪೆನಿ, ಸಿಎಆರ್‌, ಉತ್ತರ ಬೆಂಗಳೂರು ಇವರ ವಿರುದ್ಧ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಶಿಸ್ತು ನಡವಳಿ) 
ನಿಯಮಾವಳಿ pe ನಿಯಮ 6ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ. 
ದೋಷರೋಪ 

“1. ಆರಕ್ಕಕ ಪೇದೆ-2901 ಕೆ.ಜಿ.ಸರ್ವೇಶ "ಡಿ" ಕಂಪನಿ, ಸಿಎಆರ್‌ (ಉತ್ತರ) ಥಣಿಸಂದ ಬೆಂಗಳೂರು ಆದ ಇವರು 
ದಿನಾಂಕ:03-08-2003 ರಿಂದ 23-02-2004 ರವರೆಗೆ 204 ದಿನಗಳು ಕರ್ತವ್ಯಕ್ಕೆ ಯಾವುದೇ ಪೂರ್ವಾನುಮತಿ ಇಲ್ಲದೆ 
ಹಾಗೂ ಯಾವುದೇ ರಜೆ ಮಂಜೂರಾತಿ ಪಡೆಯದೇ ನಿಯಮ ಉಲ್ಲಂಘಿಸಿ, ಅನದಿಕ್ಸ್‌ ತವಾಗಿ ಗೈರುಹಾಜರಾಗಿರುತ್ತಾರೆ. ಇದು 
ಶಿಸ್ತಿನ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅವರ ಅತೀವ ಅಶಿಸ್ತು ಮತ್ತು ಕರ್ತವ್ಯದಲ್ಲಿನ ಬೇಜವಾಬ್ದಾರಿಯುತ 
ನಿರ್ದಕೃತೆಯನ್ನು ಎತ್ತಿ” ತೋರಿಸುತ್ತದೆ.” 

“ನ ಆರಕ್ಷಕ ಪೇದೆ-2901 ಕೆ.ಜಿ. ಸರ್ವೇಶ, “ಡಿ' ಕಂಪೆನಿ, ಸಿಎಆರ್‌ (ಉತ್ತರ) ಥಣಿಸಂದ್ರ. ಬೆಂಗಳೂರು ಆದ 
ಇವರು ಜನವರಿ 2003ನೇ ತಿಂಗಳಿನಿಂದ ಕರ್ತವ್ಯಕ್ಕೆ ಬರದೆ, ಡಿಸಿಪಿ, ಸಿಎಆರ್‌ ಉತ್ತರ, ಬೆಂಗಳೂರು ಇವರಿಗೆ ಪತಿ ತಿಂಗಳು 
ರೂ.2000/- ಗಳನ್ನು ಪಾವತಿಸಿರುವುದು, ಯಾವುದೇ ದಾಖಲಾತಿಗಳನ್ನೊದಗಿಸದೆ, ಸುಳ್ಳು ಆರೋಪವನ್ನು ಮಾಡಿ, ಒಬ 
ಜವಾಬ್ದಾರಿಯುತ "ಆರಕ್ನಕನಾಗಿ ಪೊಲೀಸ್‌ ಸೇವೆಗೆ ತರವಲ್ಲದ ರೀತಿಯಲ್ಲಿ ನಡದುಕೊಂಡಿರುತ್ತಾರೆ. ಇದು ಶಿಸ್ತಿನ 
ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿ ರುವ ಅವರ ಅಶಿಸ್ತು, ಬೇಜವಾಬ್ದಾರಿ ವರ್ತನೆ ಮತ್ತು ಅತೀವ ದುರ್ನಡತೆಯನ್ನು 
ತೋರಿಸುತ್ತದೆ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾದ್ದಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು 
ಸಲ್ಲಿ ಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಹಾಗೂ ಅದನ್ನೊಪ್ಪದ ಶಿಸ್ತು ಪಾದಿಕಾರಿ ಹಾಗೂ 
ಉಪ ಪೊಲೀಸ್‌ ಕಮೀಷನರ್‌, ಸಿಎಆರ್‌ ಉತ್ತರ, ಬೆಂಗಳೂರು ಇವರು ಮೇಲೆ ಕಮ ಸಂಖ್ಯೆ: :(1)ಶಲ್ಲಿ ಓದಲಾದ 
ದಿನಾಂಕ:07-10-2004ರ ಆದೇಶದಲ್ಲಿ ಅರ್ಜಿದಾರರ ಗೈರುಹಾಜರಿ ಅವದಿ ದಿನಾಂಕ:03-08- 2003 ಕ್ಸಿ ಚ 02-2004 
ರವರೆಗೆ ಒಟ್ಟು 204 ದಿನಗಳನ್ನು ವೇತನ ರಹಿತ ರಜೆಯುನ್ಸಾಗಿ ಪರಿಗಣಿಸಿ, ಇವರ ವೇತನವನ್ನು ಪಿಸಿ ವೇತನ ಶೇಣಿಯ 
ಕನಿಷ್ಟ ಮಟ್ಟಕ್ಕೆ ಮೂರು ವರ್ಷಗಳ ಕಾಲ ಇಳಿಸಿ, ಮೊರು ವರ್ಷಗಳ ನಂತರ ಹೊಸದಾಗಿ ವಾರ್ಷಿಕ ವೇತನ” ಬಡ್ತಿ 
ಗಳಿಸುವ ಶಿಕ್ಷೆ ಓದಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾದಿಕಾರಿ ಹಾಗೂ 
ಜಂಟಿ ಪೊಲೀಸ್‌ ಕಮೀಷನರ್‌, ಸಿಪಿಆರ್‌, ಬೆಂಗಳೂರು ನಗರ ಇವರು ಮಲ್ಯನ ಪರಿಗಣಿಸಬಹುದಾದಂತಹ 
ಯಾವುದೇ ಅಂಶಗಳಿಲ್ಲವೆಂದು ಅರ್ಜಿದಾರರ ಮೇಲ್ಮ ನವಿಯನ್ನು ಮೇಲೆ ಕ್ರಮ ಸಂಖ್ಯೆ :(2)ರಲ್ಲಿ ಓದಲಾದ ದಿನಾಂಕ:10-10- 
2005ರ ಆದೇಶದಲ್ಲಿ ತಿರಸ್ಕರಿಸಿರುತ್ತಾರೆ. 


೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. 
ಅರ್ಜಿದಾರರು ಆರು ತಿಂಗಳಿಗೂ ಮೀರಿ ಕರ್ತವ್ಯಕ್ಕೆ ಅನದಿಕೃತವಾಗಿ ಗೈರುಹಾಜರಿ ಆಗಿರುತ್ತಾರೆ. ಸರ್ಕಾರಿ ಸುತ್ತೋಲೆಯನ್ವಯ 
ನಾಲ್ಕು ತಿಂಗಳಿಗೂ ಮೀರಿದ ಅನದಿಕೃತ ಗೈರುಹಾಜರಿಗೆ ವಜಾ ಮಾಡುವ ದಂಡನೆ ವಿದಿಸಬಹುದಾಗಿರುತ್ತದೆ. ಆದರೂ, 
ಅರ್ಜಿದಾರರ ಸಮಜಾಯಿಷಿಯನ್ನು ಗಣನೆಗೆ ತೆಗೆದುಕೊಂಡು ಶಿಕ್ಲೆ ವಿದಿಸಲಾಗಿರುತ್ತದೆ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ 
ಕರ್ತವ್ಯನಿರ್ವಹಿಸುತ್ತಿದ್ದು, ಮೇಲಾದಿಕಾರಿಗಳಿಗೆ ತಿಳಿಸದೇ ಕರ್ತವ್ಯಕ್ಕೆ ಅನದಿಕೃತವಾಗಿ ಗೈರುಹಾಜರಿ ಅಗಿರುವುದು ಇವರ 
ಬೇಜವಾಬ್ದಾರಿತನಕ್ಕೆ ಸಾಕ್ಷಿ ಆಗಿರುತ್ತದೆ. ಆದ್ದರಿಂದ ಶಿಸ್ತು ಪಾದಿಕಾರಿಯು ವಿಧನಿರುವ ಮಪ ಆದೇಶದಲ್ಲಿ ಹಸ್ತ ಕ್ಟೇಪ 
ಮಾಡುವ ಅಗತ್ಯತೆ ಕಂಡುಬರುತ್ತಿಲ್ಲವೆಂದು ಪೆರಿಗಣಿಸುತ್ತಾ., ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರದ ಆದೇಶ ಸಂಖ್ಯೆ: ಒಇ 415 ಪೊಸಿಅ 2006 ಬೆಂಗಳೂರು, ದಿನಾಂಕ:4ನೇ ಡಿಸೆಂಬರ್‌, 2006 
ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1 1965 ರಡಿ ಸರ್ಕಾರಕ್ಕೆ ಪ್ರದತ್ತ ವಾದ ಅದಿಕಾರವನ್ನು ಚಲಾಯಿಸಿ, ಶೀ ಕೆ.ಜಿ.ಸರ್ವೇಶ, ಎಪಿಸಿ-2901, "ಡಿ" 
ಕಂಪೆನಿ, ಸಿಎಆರ್‌, ಉತ್ತರ, ಚೀಂಗಳನಕು” ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ದಿನಾಂಕ:27- 02-2006ರ ಪರಿಷ್ಕರಣ ಮೇಲ್ಮ ನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1735 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ವಿಷಯ: ಶೀ ಎಂ.ಎನ್‌.ಸಿದ್ದರಾಜು, ಎಪಿಸಿ-2171, | ಐ" ಪಂಗಡ, ಸಿಎಆರ್‌ (ದ) ಬೆಂಗಳೂರು ರವರ ಪರಿಷ್ಕರಣ 
ರೀಲ್ಕನವಿ ಅರ್ಜಿ ಬಗ್ಗೆ - ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾದ್ಧಿಕಾರಿ ಹಾಗೂ ಉಪ ಪೊಲೀಸ್‌ ಕಮೀಷನರ್‌, ನಗರ ಸಶಸ್ತ್ರ ಮೀಸಲು ಪಡೆ (ದಕ್ಕಿ) 
ಬೆಂಗಳೂಕು ಇವರ ಆದೇಶ ಸಂಖ್ಯೆ:51/ಡಿಇ/ಆರ್‌-6/96-97, ಓಬಿ ಸಂಖ್ಯೆ:112/ 2001-02, 
ದಿನಾಂಕ:31-10-2001. 
2) ಮೇಲ್ಮನವಿ ಪ್ರಾದಿಕಾರ ಹಾಗೂ ಅಡಿಷನಲ್‌ ಪೊಲೀಸ್‌ ಕಮೀಷನರ್‌, ಆಡಳಿತ, ಬೆಂಗಳೂರು 
ನಗರ, ಇವರ ಆದೇಶ ಸಂಖ್ಯೆ 165/ಅಪೀಲು/2001-02, ಓಬು ಸಂಖ್ಯೆ :267/2001, ದಿನಾಂಕ:29-12- 
2001 ಮತ್ತು 23-01-2002. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:27-09-2005. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ 
ಸಂಖ್ಯೆ:ಅಪೀಲು/2/133/2005, ದಿನಾಂಕ:22-06-2006 ಮತ್ತು 23-08-2006. 
ಪಸ್ತಾವನೆ: 

ಶ್ರೀ ಎಂ. ಎನ್‌.ಸಿದ್ಧರಾಜು, ಎಪಿಸಿ-2171, ಐ ಪಂಗಡ, ಸಿಎಆರ್‌ (ದಕ್ಷಿಣ) ಆಡುಗೋಡಿ, ಬೆಂಗಳೂರು ಇವರ 
ವಿರುದ್ದ (ನ್ನು ಮುಂದೆ 'ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ 
(ಶಿಸ್ತು ನಡವಳಿ) ನಿಯಮಾವಳಿ 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ 
ದೋಷರೋಪಣೆ 

«1. ಎಪಿಸಿ-2171 ಶೀ ಎಂ.ಎನ್‌. ಸಿದ್ದರಾಜು, “ಐ“ ಪಂಗಡ, ಸಿಎಆರ್‌ (ದ) ಬೆಂಗಳೂರು, ನೀವು ನಿಮ್ಮ ಹೆಂಡತಿ 
ಶ್ರೀಮತಿ ಟಿ.ಸಿ.ಗೌರಮ್ಮ, ಎನ್ನುವವರನ್ನು ಈ ಮೊದಲು ಮದುವೆಯಾಗಿ, ಅವರಿಂದ ಎರಡು ಮಕ್ಕಳು ಪಡೆದ ನಂತರ, 
ತವರಿಗೆ ತವರು ವಿಯ ಹೆಚ್ಚಿಗೆ ಹಣ ತರಬೇಕೆಂದು ಒತ್ತಾಯಿಸಿ, ದೈಹಿಕವಾಗಿ ಮತ್ತು ಮಾನಸೀಕವಾಗಿ ಹಿಂಸೆ 
ನೀಡಿರುವುದಲ್ಲದೆ, ಇವರು ಜೀವಂತ” ಇರುವಾಗಲೇ, ಅವರ ಅನುಮತಿಯನ್ನು ಪಡೆಯದೇ, ಇಲಾಖೆಗೂ ಈ ವಿಚಾರವಾಗಿ 
ಯಾವುದೇ ಮಾಹಿತಿಯನ್ನು ನೀಡಿ, ಅನುಮತಿ ಪಡೆಯದೇ, ಶೀಮತಿ ಶಶಿಕಲಾ ಎಂಬುವವರನ್ನು ದಿನಾಂಕ:17-09-1999 
ರಂದು ಚನ್ನಪಟ್ಟಣದ ಕೆಂಗಲ್‌ ಹನುಮಂತಯ್ಯ ದೇವಸ್ಥಾನದಲ್ಲೆ ಎರಡನೇ ಮದುವೆ ಮಾಡಿಕೊಂಡಿದ್ದು, ಭಾರತ ದಂಡ 
ಸಂಹಿತೆಯ "ಕಾನೂನನ್ನು ಉಲ್ಲಂಘನೆ ಮಾಡಿ, ಕಾನೂನು ದೃಷ್ಟಿಯಲ್ಲೂ ಅಪರಾಧವೆಸಗಿರುತ್ತೀರಿ. ಕ 

“2. ಎಪಿಸಿ- 3171 ಶೀ ಎಂ.ಎನ್‌.ಸಿದ್ದರಾಜು, ಐ ಪಂಗಡ, ಸಿಎಆರ್‌ (ದ) ನೀವು ಒಬ್ಬ ಸರ್ಕಾರಿ ನೌಕರರಾಗಿದ್ದು, 
ಇಲಾಖೆಯ ನಿಯಮಗಳನ್ನು ಶುಲ ಂಫಘಿಸಿ, ಶೀಮತಿ ಶಶಿಕಲಾ ಎನ್ನುವವರನ್ನು ಎರಡನೇ ಮದುವೆಯಾಗುವ ಮೂಲಕ ರಾಜ್ಯ 
ಗುಣ ಮತ್ತು ನಡತೆ ಕಾಯ್ದ 28ಕ್ಕೆ ವ್ಯತಿರಕ್ತ ವಾಗಿ ವರ್ತಿಸಿ, ಸರ್ಕಾರಿ ನೌಕರನಿಗೆ ಸಲ್ಲದ ರೀತಿಯಲ್ಲಿ ಕಾಯ್ದೆ 3ನ್ನು ಸಹ 
ಮೀರಿ, ಶಿಸಿನ ಇಲಾಖೆಯಲ್ಲೆ ಸೇವೆ ಸಲ್ಲಿಸುತ್ತಿ ರುವ ನೀವು ಕಾನೂನು ಬಾಹಿರ ಕೃತ್ಯವನ್ನು ಎಸಗಿ, ದುರ್ನಡತೆ, ಅಶಿಸ್ತು 
ಹಾಗೂ ಬೇಜವಾಬ್ದಾರಿಯನ್ನು. ಪ್ರದರ್ಶಿಸಿರುತ್ತಿ ರಿ 

ಮೇಲ್ಕಂಡ ಆರೋಪದ” ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾದಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು 
ಸಲ್ಲಿಸಿದ ವರದ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾದಿಕಾರಿ ಹಾಗೂ ಉಪ 
ಹೊಲೀಸ್‌ ಕಮೀಷನರ್‌, ನಗರ ಸಶಸ್ತ ಮೀಸಲು ಪಡೆ, (ದ) ಬೆಂಗಳೂರು "ವರು ಮೇಲೆ” ಕಮ ಸಂಖ್ಯೆ ್ಯ:(1)ರಲ್ಲಿ 
ಓದಲಾದ ದಿನಾಂಕ:31-10-2001ರ ಆದೆಳದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿ, ಅಮಾನತ್ತಿನ 
ಅವದಿಯನ್ನು ಅಮಾನತ್ತೆಂದೇ ಪರಿಗಣಿಸಿದ ಶಿಕ್ಸೆ ವಿದಿಸಿರುತ್ತಾರೆ.. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾದಿಕಾರಿ ಹಾಗೂ 
ಅಡಿಷನಲ್‌ ಪೊಲೀಸ್‌ ಕಮೀಷನರ್‌, ನಗರ ಸಶಸ್ತ ಮೀಸಲು ಪಡೆ, (ದ) ಬೆಂಗಳೂರು, ಇವರು ಮೇಲ್ಮ ನವಿಯನ್ನು 
ಪರಿಶೀಲಿಸಿ, ಶಿಸ್ತು ಪಾದಿಕಾರಿಯ ಶಿಕ್ಷೆಯನ್ನು ಮಾರ್ಪಡಿಸಿ, ಇವರನ್ನು ದಿನಾಂಕ:29-12-2001ರಲ್ಲಿ ಇವರನ್ನು ಕರ್ತವ್ಯಕ್ಕೆ 
ಮಪನರ್‌ ನೇಮಕ ಮಾಡ, ಇವರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವೇತನ ಬಡ್ತಿಗಳಿಗೆ ಧಕ್ಕೆ ಆಗೂ ತೆ 
ಮೂರು ವರ್ಷಗಳವರೆಗೆ ಮುಂದೂಡಿ, ಅಮಾನತ್ತಿನ ಅವದಿಯನ್ನು ಜೀವನಾಧಾರ ಭತ್ಯಕ್ಕೆ ಸೀಮಿತಗೊಳಿಸಿರುತ್ತಾರೆ. 
ಮುಂದುವರೆದು, ದಿನಾಂಕ:23-01-2002ರ ಆದೇಶದಲ್ಲಿ ಸೇವೆಯಿಂದ ಹೊರಗುಳಿದ ಅವದಿ ಹಾಗೂ ಸೇವೆಗೆ ಪುನರ್‌ 
ನೇಮಕಗೊಂಡು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದವರೆಗಿನ ಅವದಿಯನ್ನು ಅವರ ಕೋರಿಕೆಯ ಮೇರೆಗೆ ಅವರ 
ಲೆಕ್ಕದಲ್ಲಿರುವ ರಜೆ ಎಂದು ಪರಿಗಣಿಸಿರುತ್ತಾರೆ. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೩೭ 





ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. 
ಅರ್ಜಿದಾರರ ವಿರುದ್ಧದ ಆರೋಪಗಳು ಸಾಬೀತಾಗಿರುತ್ತದೆ. ಶಿಸು ಪಾದಿಕಾರಿಯು ವಿದಿಸಿರುವ. ದಂಡನೆ ನಿಯಮ 
ಬದ್ಧವಾಗಿದ್ದರೂ, ಮಾನವೀಯತೆಯ ದೃಷ್ಟಿಯಿಂದ ಮೇಲ್ಕ ನವಿ ಪಾಡಿಕಾರಿಯವರು "ಇವರನ್ನು' ಸೇವೆಗೆ ಮನರ್‌ ನೇಮಿಸಿ, 
ದಂಡನೆ ವಿದಿಸಿರುತ್ತಾರೆ. ಭನ ಶಿಸ್ತಿನ ಇಲಾಖೆಯಲ್ಲಿ ಸರ್ಕಾರಿ ನೌಕರರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದು. ಕೆಸಿಎಸ್‌ 
(ನಡತೆ) ನಿಯಮಗಳು 1965ರ ನಿಯಂತ್ರಕ್ಕೆ ಒಳಪಟ್ಟಿ ದ್ದರೂ, ನಿಯಮಗಳನ್ನು ಉಲ್ಲಂಘಿಸಿ ಮೊದಲನೇ ಪತ್ನಿ 
ಜೀವಂತವಾಗಿರುವಾಗಲೇ ಎರಡನೇ ಮಡ್‌ ಮಾಡಿಕೊಂಡಿರುವುದು ಇವರ ನಿರ್ಲಕ್ಷತೆ, ದುರ್ನಡತೆ ಹಾಗೂ 
ಬೇಜವಾಬ್ದಾರಿತನಕ್ಕೆ ಸಾಕ್ಲಿ ಆಗಿರುತ್ತದೆ. ಆದ್ದರಿಂದ ಮೇಲ್ಮನವಿ ಪಾದಿಕಾರಿಯು ವಿದಿಸಿರುವ ದಂಡನಾ ಆದೇಶದಲ್ಲಿ 
ಹಸ್ತಕ್ಟೇಪ ಮಾಡುವ ಅಗತ್ಯತೆ ಕಂಡುಬರುತ್ತಿಲ್ಲವೆಂದು ಪರಿಗಣಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ :ಒಇ 295 ಪೊಸಿಅ 2006 ಬೆಂಗಳೂರು, ದಿನಾಂಕ:2ನೇ ಡಿಸೆಂಬರ್‌, 2006 
ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1 1965ರಡಿ "ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶೀ ಎಂ.ಎನ್‌. ಸಿದ್ದರಾಜು, ಎಪಿಸಿ-2171, "ಐ' 
ಘಂ; ಸಮರ್‌ (ಈ WY ಜವರ ಸರ್ಕಾರಕ್ಕೆ ಸಲ್ಲಿಸಿದ್ದ ದಿನಾರಿಕ:27-09- 2005ರ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1736 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ವಿಷಯ: ಶೀ ವೀರಶೆಟ್ಟಿ, ಪಿಸಿ-968, ಬೀದರ್‌ ಜಿಲ್ಲೆ, ರವರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಬಗ್ಗೆ - ಆದೇಶ. 
ಓದಲಾಗಿದೆ. 1) ಸು ಪಾದಿಕಾರಿ ಹಾಗೂ ಪೊಲೀಸ್‌ ಅದೀಕ್ಸಕರು, ಬೀದರ್‌," ಇವರ ಆದೇಶ 
ಸಂಖ್ಯೆ: 3/ಡಿಇ/2004/3954, ಆಮ ಸಂಖ್ಯೆ: 395/2005, ದಿನಾಂಕ:18-02-2005. 
2) ದಾರೀ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 10-10-2005. 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:27-09-2005. 
4) ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ 
ಸಂಖ್ಯೆ:ಅಪೀಲು/2/141/2005, ದಿನಾಂಕ:05-05-2006. 
ಪ್ರಸ್ತಾ ವನೆ: 

ಶೀ ವೀರಶೆಟ್ಟಿ ಸಿಪಿಸಿ 968, ಬೇಮಲಖೇಡ ಪೊಲೀಸ್‌ ಠಾಣೆ, ಸದ್ಯ ಔರದ ಪೊಲೀಸ್‌ ಠಾಣೆ, ಇವರ ವಿರುದ್ದ 
(ಇನ್ನು ಮಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು 
ನಡವಳಿ) ನಿಯಮಾವಳಿ 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ. 
ದೋಷರೋಪ 

1. “ನೀವು ಸಿಪಿಸಿ-968 ವೀರಶೆಟ್ಟಿ ನಿಮಗೆ ಮೊದಲ ಪತ್ನಿ ಶೀಮತಿ ಶೋಭಾ ಇವರು ಜೀವಂತ ಇರುವಾಗ, ಸಕ್ಸಮ 
ಪ್ರಾದ್ಗಿಕಾರಿಯವರ ಪೂರ್ವಾನುಮತಿ ಪಡೆಯದೇ, ದಿನಾಂಕ:20-05- 02ರಂದು ಚಿಟಿ ವಾಡಿ ಗಾಮದ ಅರ್ಜುನಪ್ಪ ಮಾಮಡಗಿ 
ಇಪೆರ ಮಗಳು ಶ್ರೀಮತಿ ಲಕ್ಷ್ಮಿ ಎಂಬುವವರನ್ನು ಎರಡನೆಯ ವಿವಾಹವಾಗಿರುವಿರಿ.' 

2 “ನೀವು ವೀರಶೆಟ್ಟಿ, ಸಿಪಿಸಿ-968 ನಿಮ್ಮ ವಿವಾಹದ ನಂತರ ತನ್ನ ಇಬ್ಬರು ಪತ್ನಿಯವರೊಂದಿಗೆ ಬೇಮಲಖೇಡ 
ಗ್ರಾಮದ ದಶರಥ ಎಂಬುವವರ ಮನೆಯಲ್ಲಿ ಬಾಡಿದೆಯಿಂದ ವಾಸಿಸುತಿ ದ್ದಾಗ, ದಿನಾಂಕ:06- 06- 2003ರಂದು 16-30ಗಂಟಿಗೆ 
ಉಭಯ ಪತ್ನಿಯರು ಜಗಳವಾಡಿ, ಅದೇ ದಿನ 16-00 ಗಂಟೆಗೆ ನೀವು, ನಿಮ್ಮ ಮೊದಲ ಪತ್ನಿ ಶ್ರೀಮತಿ ಶೋಭಾಳೊಂದಿಗೆ 
ಸೇಡು, 2ನೇಯ ಪತ್ನಿ ಶ್ರೀಮತಿ ಲಕ್ಷ್ಮಿ ಗೆ ಅಶ್ಲೀಲವಾಗಿ ಬೈದಾಡಿ, ಚಪ್ಪಲಿ ಘಂ ಕೈಯಿಂದ ಹೊಡೆದು 
ಗಾಯಪಡಿಸಿರುವಿರಿ.' 

3. “ಪುನ: ದಿನಾಂಕ:06-06-2003ರಂದು 20-00 ಗಂಟೆಗೆ ನೀವು ಸಿಪಿಸಿ-968 ವೀರಶೆಟ್ಟಿ (ಎಪಿಸಿ-1210 ಶಂಕರ 
ಸದ್ಯ ಮೃತ ಪಟ್ಟರುತ್ತಾರೆ) ಶಂಕರ ಇಬ್ಬರೂ ಸೇರಿ ಶ್ರೀಮತಿ ಕಯ ಕೈ ಹಿಡಿದು, ಎಳೆದಾಡಿ, ಅವಳನ್ನು ಗ್ರಾಮಕ್ಕೆ 
ಟಾಲ್‌ ಸೈಕಲ್‌ ಮೇಲೆ ಕರೆದುಕೊಂಡು ಹೋಗುವಾಗ, ಬಗದಲ ಜಡ ಹತ್ತಿರ ವಾಹನವನ್ನು ನಿಲ್ಲಿಸಿ, ಉಟ 
ಪೇದೆಗಳು ಅವಳಿಗೆ ಕೊಲೆ ಬೆದರಿಕೆ ಹಾಕಿ ಸಿಪಿಸಿ-968 ವೀರಶೆಟ್ಟಿಯವರ ನಿರ್ದೇಶನದ ಮೇರೆಗೆ (ಮೃತ) ಸಿಪಿಸಿ-1210 
ಶಂಕರ, ಸದರಿಯವರ ಬಾಯಿ ಒತ್ತಿ ಹಿಡಿದು, ಅವಳ ತವರು ಮನಯ ಬಾಗಿಲವರೆಗೆ ಬಿಟ್ಟು ಹೋಗಿರುತ್ತಾರೆ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾದಿಕಾರಿಗಳು ಆರೋಪ 1,2 ಸಾಬೀತಾಗಿದೆ 
ಎಂದು ಹಾಗೂ ಆರೋಪ 3 ಭಾಗಶ: ಸಾಬೀತಾಗಿರುವುದಾಗಿ ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ 
ಪಡೆದು ಅದನ್ನೊಪ್ಪದ ಶಿಸ್ತು ಪಾದಿಕಾರಿ ಹಾಗೂ ಪೊಲೀಸ್‌ ಆದೀಕ್ಬ್ಛಕರು, ಜೀದರ್‌ ಇವರು ಮೇಲೆ ಕಮ ಸಂಖ್ಯೆ (1)ರಲ್ಲಿ 
ಓದಲಾದ ದಿನಾಂಕ:18-02-3005ಕ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಮೇಲ್ಮ ನವಿ "ಪಾದಿಕಾರಕ್ಕೆ ನಿನದಿತ ಅವದಿಯೊಳಗಾಗಿ ಮೇಲ್ಮ ನವಿ ಸಲ್ಲಿಸದೇ ನೇರವಾಗಿ 
ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮ ನವಿಯನ್ನು | ಸಲ್ಲಿಸಿದ್ದು. ಅದನ್ನು ಸಹ ನಿಗದಿತ ಅವದಿಯೊಳಗೆ “ಸಲ್ಲಿಸದೆ, ಅವದಿ ಮೀರಿದ 
ನಂತರ ಸಲ್ಲಿ ಸಿರುತ್ತಾರೆ. ಆದರೂ ಶಿಸ್ತು ಪಾದಿಕಾರಿ ವಡೇರ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 
ಮೇಲ್ಮ ನವಿ ” ಅರ್ಜಿಯಲ್ಲಿನ ವಾದಾಂಶ- ಗಳನನ್ಸೆ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. 1.೫೬.) 
ಸರ್ಕಾ ಸೇವೆಗೆ ಸೇರಿದ್ದರೂ, ತಾನು ಎನಡಲೇ ಮದುವೆ ಆಗಲು ಮೇಲಾದಿಕಾರಿಗಳ ಅನುಮತಿ ಪಡೆಯಬೇಕೆನ್ನುವು 
ಗೊತ್ತಿಲ್ಲವೆಂದು ತಿಳಿಸಿರುವುದು ಬೇಜವಾಬ್ದಾರಿತನ, ಇಲಾಖಾ ವಿಚಾರಣೆಯಲ್ಲಿ ಆರೋಪ ಸಾಬೀತಾಗಿದೆ. ಗ 
ಅರ್ಜಿದಾರರು ಖುಲಾಸೆಗೊಂಡಿದ್ದರೂ, ಇಲಾಖಾ ವಿಚಾರಣೆಯಲ್ಲಿ ಆರೋಪ. ಸಾಬೀತಾಗಿರುತ್ತದೆ. ಸಕಾಕ್‌ರಿ ಸುತ್ತೋಲೆ 
ದಿನಾಂಕ:14-09-2001 ರನ್ವಯ “ಶಿಸ್ತು ಪ್ರಾದ್ಧಿಕಾರಿ ವಿದಿಸಿರುವ ” ದಂಡನೆ ಸಮಂಜಸವಾಗಿರುತ್ತದೆ. ಅರ್ಜಿದಾರರು ಶಿಸ್ತಿನ 
ಇಲಾಖೆಯಲ್ಲಿ ಕರ್ತವ್ಯನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಟತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದು, ಶಿಸ್ತು 
ಪಾದಿಕಾರಿಯು ವಿದಿಸಿರುವ ದಂಡನಾ ಆದೇಶದಲ್ಲಿ ಹಸ್ತ ಕ್ಟೇಪ ಮಾಡುವ ಅಗತ್ಯತೆ ಕರಡುಬರುತಿ. ಲ್ಲವೆಂದು 
ಪರಗಣಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ :ಒಇ 373 ಪೊಸಿಅ 2006 ಬೆಂಗಳೂರು, ದಿನಾಂಕ:4ನೇ ಡಿಸೆಂಬರ್‌, 2006 
ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1 1965ರಡಿ "ಸರ್ಕಾರಕ್ಕೆ ಪ್ರದತ್ತ ವಾದ ಅದಿಕಾರವನ್ನು "ಚಲಾಯಿಸಿ, ಶ್ರೀ ವೀರಶೆಟ್ಟಿ, ಪಿಸಿ-968, ಬೀದರ್‌ ಜಿಲ್ಲೆ, 
ಇವರು ಸರ್ಕಾರಕ್ಕೆ ಸಲ್ಲಿ ಸಿದ್ದ ಡಾ 10-10-2005ರ ಪರಿಷ್ಕರಣ “ಮೇಲ್ಮ ನವಿ ಅರ್ಜಿಯನ್ನು ತಿರಸ್ಕರಿಸ ಲಾಗಿದೆ. 
ಕರ್ನಾಟಕ ರಾಜ್ಯ ವಸತ Me ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1737 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ವಿಷಯ: ಶ್ರೀ ಕಣಿಮಪ್ಪ, ಮಾಜಿ ಹೆಚ್‌ಸಿ-251, ಕೊರಟಗೆರೆ ಪೊಲೀಸ್‌ ಠಾಣೆ, ಇವರ ಪರಿಷ್ಕರಣ ಮೇಲ್ಕನವಿ 

ಅರ್ಜಿ ಬಗ್ಗೆ - ಆದೇಶ. 

ಉಲ್ಲೇಖ:1) ಶಿಸ್ತು ಪ್ರಾದ್ಧಿಕಾರಿ ಹಾಗೂ ಪೊಲೀಸ್‌ ಅದ್ಧೀಕ್ಬಕರು, ತುಮಕೂರು, ಇವರ ಆದೇಶ ಸಂಖ್ಯೆ:ಡಿಇ/ 

19/987 ಓಬಿ ಸಂಖ್ಯೆ:200/1999-2000, ದಿನಾಂಕ:24-08-1999. 

2) ಮೇಲ್ಮ ನವಿ ಪ್ರಾದ್ಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೇಂದ್ರ ವಲಯ, 
ಚಂಗಳೂರು) ಇವರ ಆದೇಶ ಸಂಖ್ಯೆ 'ಅಪಿಲಲು/29/99- -2000, ಓಬಿ ಸಂಖ್ಯೆ:13/ 2000-2001, 
ದಿನಾಂಕ:04-05-2000. 

3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: ಆಗಸ್ಟ್‌ 2005. 

4) ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ 
ಸಂಖ್ಯೆ:ಅಪೀಲು/2/105/2005, ದಿನಾಂಕ:19-04-2006. 

ಪ್ರಸ್ತಾವನೆ: 

ಶ್ರೀ ಕಣಿಮಪ್ಪ, ಮಾಜಿ ಪಿಸಿ-251, ಕೊರಟಗೆರೆ ಪೊಲೀಸ್‌ ಠಾಣೆ, ತುಮಕೂರು ಜಿಲ್ಲೆ, ಇವರ ವಿರುದ್ದ (ಇನ್ನು 
ಮುಂದೆ ಸರದ ಕಕುಡು ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಾವಳಿ 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆ ನಡೆಸ ಬಾಗದ. 
ದೋಷರೋಪಣೆ: 

1. “ನೀವು ದಿನಾಂಕ:24-08-1998 ರಿಂದ ಮೇಲಾದಿಕಾರಿಗಳ ಅನುಮತಿಯನ್ನಾಗಲಿ, ಪಡೆಯದೇ, ಅಥವಾ ಯಾವ 
ತರಹದ ರಜೆಯ ಅರ್ಜಿಯನ್ನಾಗಲಿ ಸಲ್ಲಿಸದೇ ಕರ್ತವ್ಯಕ್ಕೆ ಅನದಿಕೃತವಾಗಿ ಗೈರುಹಾಜರಾಗಿರುತ್ತೀರಿ.” 

2. “ನಿಮಗೆ ನಿಮ್ಮ ಗೈರುಹಾಜರಿ ಬಗ್ಗೆ ತುಮಕೂರು ಜಿಲ್ಲಾ ಪೊಲೀಸ್‌ ಅದೀಕ್ಬಕರು, ತಮ್ಮ ಕಚೇರಿ ಆದೇಶ 
ಸಂಖ್ಯೆ:ಸಿಬ್ಬಂದಿ/2/553/98-99, ದಿನಾಂಕ:23-11-98, ನೇದರಂತೆ ಪಲಾಯನ ನೋಟೀಸನ್ನು ಹೊರಡಿಸಿದ್ದು, ಅದನ್ನು ನೀವು 
ದಿನಾಂಕ:29-11-98ರಂದು ಸ್ಕೀಕರಿಸಿರುತ್ತೀರಿ. ಪಲಾಯನ ನೋಟೀಸ್‌ ಜಾರಿಯಾದರೂ ಕೂಡ ಜಾರಿಯಾದ ದಿನದಿಂದ ಒಂದು 
ತಿಂಗಳ ಒಳಗಾಗಿ ಮಾನ್ಯ ಪೊಲೀಸ್‌ ಅದ್ದೀಕ್ಸಕರ, ಮುಂದೆ ಹಾಜರಾಗಬೇಕೆಂದು ಸೂಚಿಸಲ್ಪಟ್ಟಿದ್ದರೂ ಕೂಡ ನೀವು 
ಕರ್ತವ್ಯಕ್ಕೆ ಹಾಜರಾಗದೇ ಅತೀವ ನಿರ್ಲಕ್ಸತೆ, ಬೇಜವಾಬ್ದಾರಿ, ಅಶಿಸ್ತನ್ನು ಪ್ರದರ್ಶಿಸಿರುತ್ತೀರಿ.'' 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾದ್ದಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು 
ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಹಾಗೂ ಅದನ್ನೊಪ್ಪದ ಶಿಸ್ತು ಪಾದಿಕಾರಿ ಹಾಗೂ 
ಪೊಲೀಸ್‌ ಅದ್ಯೀಕ್ಬಕರು, ತುಮಕೂರು ಇವರು ಮೇಲೆ ಕ್ರಮ ಸಂಖ್ಯೆ (1)ರಲ್ಲಿ ಬಾಜಿ ದಿನಾಂಕೆ24- 08-1999ರ 
ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿರುತ್ತಾರೆ. 

ಈ ಆದೇಶದ ಬ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾದಿಕಾರಿ ಹಾಗೂ 
ಇನ್ಸ್‌ ಪೆಕ್ಟ ರ್‌ ಜನರಲ್‌ ಆಫ್‌ ಪೊಲೀಸ್‌, ಕೇಂದ್ರ ಜಯ ಬೆಂಗಳೂರು ಇದಕು 'ಮೇಲ್ಕ ನವಿಯಲ್ಲಿ 
ಫರಾ ಯಾವುದೇ ಅಂಶಗಳಿಲ್ಲವೆಂದು ಪರ್ಜಿದಾರರ ಮೇಲ್ಮ ನವಿಯನ್ನು ಮೇಲೆ ಕ್ರಮ ಸ (20ರಲ್ಲಿ 
ಓದಲಾದ ದಿನಾಂಕ:04-05-2000ರ ಆದೇಶದಲ್ಲಿ ತಿರಸ್ಕ ರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. 
ಅರ್ಜಿದಾರರು ತಮಗೆ ಶಿಕ ವಿದಿಸಿದ ಆರು ವರ್ಷಗಳ ನಂತರ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. ವಿಳಂಬಕ್ಕೆ ಕಾರಣಗಳನ್ನಾಗಲಿ, ತಮ್ಮ ಅನದಿಕೃತ ಗೈರುಹಾಜರಿಗೆ ಸಕಾರಣಗಳನ್ನಾಗಲಿ, ಸಮರ್ಥನೀಯ 
ಕಾರಣಗಳನ್ನಾಗಲಿ ನೀಡಿರುವುದಿಲ್ಲ. ನಿಯಮಾನುಸಾರ ಇಲಾಖಾ ವಿಚಾರಣೆ ನಡೆಸಿದ್ದರೂ, ಇಲಾಖಾ ವಿಚಾರಣೆಗೆ ಹಾಜರಾಗದೆ 
ದೋಷಪೂರಿತ ವಿಚಾರಣಾ ವರದಿ ಎಂದಿರುವುದು ಬೇಜವಾಬ್ದಾರಿತನ ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ 
ಕರ್ತವ್ಯನಿರ್ವಹಿಸುತ್ರಿ ತಿದ್ದು, ಅತೀವ ನಿರ್ಲಕ್ಟತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿ ಅನದಿಕೃತ ಗೈರು 
ಹಾಜರಿಯಾಗಿದ್ದು, ಶಿಸು ಪಾದಿಕಾರಿಯು "ವಿದಿಸಿರುವ ದಂಡನೆ ಸಮಂಜಸವಾಗಿರುವುದರಿಂದ ಈ ದಂಡನಾ ಆದೇಶದಲ್ಲಿ 
ಹಸ್ತ ಕ್ಟೇಪ ಮಾಡುವ ಅಗತ್ಯತೆ ಕಂಡುಬರುತ್ತಿಲ್ಲವೆಂದು ಪರಿಗಣಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಹಲಾ ಸಂಖ್ಯೆ ಒಲ 214 ಪೊಸಿಅ 2006 ಬೆಂಗಳೂರು, ದಿನಾಂಕ:4ನೇ ಡಿಸೆಂಬರ್‌, 2006 
ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1 1965 ರಡಿ ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕಣಿಮಪ್ಪ, ಮಾಜಿ ಹೆಚ್‌ಸಿ-251, 
ಕೊರಟಗೆರೆ. ಪೊಲೀಸ್‌ ಠಾಣೆ, ಬ ಕು ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 'ಔನಾಂಕ:ಆಗಸ್ಟ್‌ 2005ರ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1738 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ೨೩೯ 





ವಿಷಯ: ಶ್ರೀ ಚಂದನಗೌಡ ಪಾಟೀಲ, ಎಹೆಚ್‌ಸಿ-12, ಕೊಪ್ಪಳ ಜಿಲ್ಲೆ, ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 

`ಮೇಲ್ಮ. ನವಿ ಅರ್ಜಿಯ ಬಗ್ಗೆ. 

ಉಲ್ಲೇಖ: 1) ಶಿಸು” ಪ್ರಾದಿಕಾರ ಹಾಗೂ ಪೊಲೀಸ್‌ ಅದ್ಯೀಕ್ಬಕರು, ಕೊಪ್ಪಳ, ಇವರ ಆದೇಶ ಸಂಖ್ಯೆ:ಶಿಕ್ಟೈ/72 12004, 

`ಓಬಿ “ಸಂಖ್ಯೆ 485/2004, ದಿನಾಂಕ:06-08-2004. 

2) ಮೇಲ್ಮ ನವಿ 'ಫಾದಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಈಶಾನ್ಯ ವಲಯ, 
ಗುಲ್ಬರ್ಗ್‌, ಇವರಿ ಆದೇಶ ಸಂಖ್ಯೆ:ಅಪಲು/79/ಈವ/2004, ಆಮು ಸಂಖ್ಯೆ:51 /ಈವ/2005/823, 
ದಿನಾಂಕ:07-02-2005. 

3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 18-04-2005. 

4) ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ 
ಸಂಖ್ಯೆ:ಅಪೀಲು/2/67/2005, ದಿನಾಂಕ:08-12-2005. 

ಪ್ರಸ್ತಾ ವನೆ: 

ಶೀ ಚಂದನರೌಡ ಪಾಟೀಲ, ಎಹೆಚ್‌ಸಿ-12, ಕೊಪ್ಪಳ ಜಿಲ್ಲೆ, ಇವರ ವಿರುದ್ದ (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪ ಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಿಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ 
ನಿಯಮ 7ರಡಿ ದೊಷರೋಪಣಾ ಪತ್ರ ಹೊರಡಿಸಲಾಗಿದೆ. 
1.ದೋಷರೋಪಣೆ: 

“ನೀವು ನಿಮ್ಮ ಅದೀನದಲ್ಲಿ ಕರ್ತವ್ಯನಿರ್ವಹಿಸುತ್ತಿರುವ ಶ್ರೀ ಜೀಮಪ್ಪ, ಎಪಿಸಿ-132, ಡಿಎಆರ್‌, ಕೊಪ್ಪಳ 
ರವರಿಗೆ ಸಟಟ 2 ಔಓರ್ಷಗಳಿಂದ ಅನಾವಶ್ಯಕವಾಗಿ ಕಿರುಕುಳ ಕೊಡುತ್ತಾ, ಡೌರ್ಜನ್ಯವಸಗುತ್ತಾ, ಹಣ ಕೇಳುವುದು, 
ಚಹಾ/ತಿಂಡಿ ಪದಾರ್ಥಗಳನ್ನು ಕೊಡಿಸುವಂತೆ ಕೇಳುವುದು ಇತ್ಯಾದಿಯಾಗ' ತೊಂದರೆಗಳನ್ನು “ನೀಡಿ ಮಾನಸಿಕವಾಗಿ 
ಜರ್ಜರಿತವಾಗುವಂತೆ ಮಾಡಿ "ನೀವು ನಿಮ್ಮ ಕರ್ತವ್ಯದಲ್ಲಿ ಅತೀಘೋರ ನಿರ್ಲಕ್ಸತನ, ಬೇಜವಾಬ್ದಾರಿತನ ಮತ್ತು ಅದೀನ 
ಸಿಬ್ಬ 0ದಿಗಳಿಗೆ ಕಿರುಕುಳ ನೀಡುವ ವರ್ತನೆಯನ್ನು ಪದರ್ಶಿಸಿರುವಿರಿ. 3 

ಮೇಲ್ಕಂಡ ಆರೋಪದ ಮೇಲೆ ದೋಷರೋಪಣಾ ಪತ ಹೊರಡಿಸಿ, ಅರ್ಜಿದಾರರ ಸಮಜಾಯಿಷಿ ಪಡೆದು 
ಅದನ್ನೊಪ್ಪದ "ಶಿಸ್ತು ಪಾದಿಕಾರಿ ಹಾಗೂ ಪೊಲೀಸ್‌ ಅದೀಕ್ಸಕರ, ಕೊಪ್ಪಳ ಇವರು ಮೇಲೆ ಕಮ ಸಂಖ್ಯೆ:(1)ರಲ್ಲಿ 
ಓದಲಾದ ' ದಿನಾಂಕ6-08-2004ರ ಆದೇಶದಲ್ಲಿ ಅರ್ಜಿದಾರರ “ಮುಂದಿನ ವಾರ್ಷಿಕ ವೇತನ ಬಡ್ತಿಹುನ್ನು ಮುಂಬರುವ 
ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆ ಆಗದಂತೆ ಒಂದು ವರ್ಷ ಕಾಲ ಮುಂದೂಡಿದ ಶಿಕ್ಚ ವಿದಿಸಿರುತ್ತಾರೆ. 

ಈ ಆದೇಶದ ನರು "ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾದಿಕಾರಿ ಹಾಗೂ 
ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಈಶಾನ್ಯ ವಲಯ, ಗುಲ್ಬರ್ಗಾ ಇವರು ಮೇಲ್ಮ ನವಿಂಯಲ್ಲಿ ಪರಿಗಣಿಸ 
ಬಹುದಾದಂತಹ ಯಾವುದೇ ಅಂಶಗಳಿಲ್ಲವೆಂದು ಅರ್ಜಿದಾರರ ಮೇಲ್ಮ ನವಿಯನ್ನು ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ 
ದಿನಾಂಕ:07-02-2005ರ ಆದೇಶದಲ್ಲಿ ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ 'ನಿರುದ್ಧ' ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ವಿಚಾರಣಾ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಅರ್ಜಿದಾರರು 
ಎರಡು ವರ್ಷಗಳಿಂದ ಕಿರುಕುಳ ನೀಡುತ್ತಿರುವುದಾಗಿ ಎಪಿಸಿ-132 ಶೀ ಬ್ಲೀಮಪ್ಪ ರವರು ಲಿಖಿತದೂರು ನೀಡಿದ್ದು, ಪೊಲೀಸ್‌ 
ಅದ್ಯೀಕ್ಬಕರು, ಕೊಪ್ಪಳರವರು ಅರ್ಜಿದಾರರನ್ನು ಕರೆಸಿ ವಿಚಾರಣೆ” ಮಾಡಿರುವುದು ಕಂಡುಬರುತ್ತದೆಯೆಂದು ಮೇಲ್ಮನವಿ 
ಪಾದಿಕಾರಿ ತಮ್ಮ ಆದೇಶದಲ್ಲಿ ತಿಳಿಸಿರುತ್ತಾರೆ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯನಿರ್ವಹಿಸುತ್ತಿದ್ದು, ಅತೀವ 
ನಿರ್ಶಕೃತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪದರ್ಶಿಸಿದ್ದು, ಶಿಸ್ತು ಪಾದಿಕಾರಿಯು ವಿಧಿಸಿರುವ ಲಘು” ದಂಡನಾ 
ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ತಂಡರಬರುತ್ತಿಲ್ಲವೆಂದು “ಪರಿಣೆಚಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 104 ಪೊಸಿಅ 2006 ಬೆಂಗಳೂರು, ದಿನಾಂಕ:5ನೇ ಡಿಸೆಂಬರ್‌, 2006 

ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1 1965 ರಡಿ ಸರ್ಕಾರಕ್ಕೆ ಪ್ರದತ್ತ ವಾದ ಅದಿಕಾರವನ್ನು "ಚಲಾಯಿಸಿ, ಶ್ರೀ ಚಂದನಗೌಡ ಪಾಟೀಲ, ಎಹೆಚ್‌ಸಿ-12, 
ಕೊಪ್ಪಳ ಜಿಲ್ಲೆ, ಇವರು ಸರ್ಕಾರಕ್ಕೆ” ಸಲ್ಲಿಸಿದ್ದ ದಿನಾಂಕ: 18- 04- 2005ರಂದು” ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು 
ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1739 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ವಿಷಯ: ಶೀ ಕೆ.ಅಜ್ಜಣ್ಣ, ಡಿಎಸ್‌ಪಿ, ಹೆಚ್‌ಓಬಿ ಸಿಓಡಿ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 
ಮೇಲ್ಮ, ನವಿ” ಅರ್ಜಿಯ ಬಗ್ಗೆ - ಆದೇಶ. 
ಉಲ್ಲೇಖು:1) ಶಿಸು ಪಾದಿಕಾರಿ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಬಕರು, ಇವರ ಆದೇಶ 
`ಸಂಖ್ಯೆ'ಸಿಬಿ/5/ 26/2005-06, ದಿನಾಂಕ:14-10-2005. 
2) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 18-01-2006. 
3) ಮಹಾ ನಿರ್ದೇಶಕರು ಮತ್ತು ಆರಕ್ಬಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ 
ಸಂಖ್ಯೆ:ಸಿಬಿ/5/25/2003-04, ದಿನಾಂಕ:31-05-2006. 
ಪ್ರಸ್ತಾ ವನೆ: 
ಶೀ ಕೆ.ಅಜ್ಜಣ್ಣ, ಡಿಎಸ್‌ಪಿ, ಹೆಚ್‌೩ಬಿ, ಸಿಓಡಿ, ಬೆಂಗಳೂರು ಇವರ ವಿರುದ್ಧ (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪ ಡುವ) ಈ” ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ಯಮಗಳು) ನಿಯಮಾವಳಿ 1965ರ 
ನಿಯಮ 7ರಡಿ ವು ಪತ್ರ ಹೊರಡಿಸಲಾಗಿದೆ. 
1.ದೋಷರೋಪ 
“ನೀವು. ಹಿಂದೆ ಪಿಐ ಆಗಿ ಬೆಂಗಳೂರು ನಗರದ ಯಶವಂತಪುರ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ, ಮೊಕದ್ದಮೆ ಸಂಖ್ಯೆ:332/99ರಪಕರಣದ ತನಿಖೆಯನ್ನು ಸರಿಯಾಗಿ ನಿರ್ವಹಿಸದೆ, ಕರ್ತವ್ಯ "ನಿಷ್ಠೆಯನ್ನು 
ತೋರದೆ, ನಿಮ್ಮ ಕರ್ತವ್ಯದಲ್ಲಿ ಅತೀವ "ನಿರ್ಲಕ್ಷತೆ, ಕರ್ತವ್ಯ ಚ್ಯುತಿ ಮತ್ತು ಕರ್ತವ್ಯ ಲೋಪವೆಸಗಿರುತ್ತೀರಿ. ಸ 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೮, ೨೦೦೭ ಭಾಗ - ೧ 





ಮೇಲ್ಕಂಡ ಆರೋಪದ ಮೇಲೆ ದೋಷಾರೋಪಣಾ ಪತ ಹೊರಡಿಸಿ, ಅರ್ಜಿದಾರರ ಸಮಜಾಯಿಷಿ ಪಡೆದು 
ಅದನ್ನೊಪ್ಪದ ಶಿಸು ಪಾದಿಕಾರಿ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಸಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರು 
ಮೇಲೆ "ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ:14-10-2005ರ ಆದೇಶದಲ್ಲೆ ಅರ್ಜಿದಾರರ ಮಂದಿನ ಒಂದು ವಾರ್ಷಿಕ 
ವೇತನ ಬಡಿ ಯನ್ನು ಮುಂದಿನ ವೇತನ ಬಡ್ತಿಗಳಿಗೆ ಧಕ್ಕೆ ಆಗದಂತೆ ಬಂದು ವರ್ಷ ಕಾಲ ಮುಂದೂಡಿದ ಶಿಕ್ಸ್‌ 
ವಿದಿಸಿರುತ್ತಾರೆ. 

ಈ ಆದೇಶದ ವಿರುದ ಅರ್ಜಿದಾರರು ಸರ್ಕಾರಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಈ ಮೇಲ್ಮ ನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ" ವಿಚಾರಣಾ ದಾಖಲೆಗಳನ್ನು ಪರೇಲಿಸಲಾಗಿದೆ. ಆರ್ಜಿದಾರರು ಎಷ್ಟು ದಿನಗಳ ಓಲ 
ಪಭಾರದಲ್ಲೆದ್ದರೆಂಬುದು ಮುಖ್ಯವಲ್ಲ. ಆದರೆ, ಅವರ ಪ ಭಾರಾವದಿಯಲ್ಲಿ ದೋಷಾರೋಪಣೆ ಪಟ್ಟಿಯನ್ನು ನ್ಯಾಯಾಲಯಕ್ಕೆ 
ಸಲ್ಲಿಸುವಾಡೆ "ನಾಲ್ಕು ಆರೋಪಿಗಳಲ್ಲಿ ಆರೋಪಿ 1 ಮತ್ತು 4 ರವರುಗಳನ್ನು ಮಾತ ದೋಷಾರೋಪಣಾ" ಪಟ್ಟಿಯಲ್ಲಿ 
ಸೇರಿಸಿದ್ದು, ಉಳಿದ ಆರೋಪಿ 2 ಮತ್ತು 3 ರವರುಗಳನ್ನು "ದೋಷಾ ರೋಪಣಾ * ಪಟ್ಟಿಯಲ್ಲಿ ಸೇರಿಸದೇ ಕೈ ಬಿಟ್ಟಿರುವುದು 
ಕಂಡುಬರುತ್ತದೆ. ಶಿಸ್ಮಿನ ಇಲಾಖೆಯಲ್ಲೆ ಕರ್ತವ್ಯನಿರ್ವಹಿಸುತ್ತಿದ್ದು, ತಮಗೆ ವಭಿಸಿದ” ಕೆಲಸವನ್ನು "ಸಮರ್ಪಕವಾಗಿ 
ನಿರ್ವಹಿಸದಿರುವ ಕಾರಣ ಶಿಸು ಪಾದಿಕಾರಿಯು ವಿದಿಸಿರುವ ಲಘು ದಂಡನಾ ಆದೇಶದಲ್ಲಿ ಹಸ್ತಕ್ಟೇಪ ಮಾಡುವ ಅಗತ್ಯತೆ 
ಕಂಡು ಬರುತ್ತಿಲ್ಲವೆಂದು ಪರಿಗೆಚಿಸುಕ್ತಾ, ನಾಕ್ಕಾದವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 298 ಪೊಸಿಅ 2006 ಬೆಂಗಳೂರು, ದಿನಾಂಕ:5ನೇ ಡಿಸೆಂಬರ್‌, 2006 

ಪಸ್ತಾ ವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1965 ರಹಿ ಸರ್ಕಾರಕ್ಕೆ ಮಧ ರಮಾ ಅದಿಕಾರವನ್ನು' ಚಲಾಯಿಸಿ, ಶೀ ಕೆ.ಅಜ್ಜಣ್ಣ, ಡಿವೈ. ಎಸ್‌.ಪಿ., ಹೆಚ್‌ 
ಅಂಡ್‌ ಬಿ, ಸಿಓಡಿ ಬೆಂಗಳೂರು ಇವರು ಸರ್ಕಾರಕ್ಕೆ ಸಲ್ಲಿಸಿದ ದಿನಾಂಕ:18-01- 20065 ಪರಿಷ್ಕರೆಣ* ಮೇಲ್ಮ ನವಿ ಅರ್ಜಿಯನ್ನು 
ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯ ಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1740 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 

ವಿಷಯ: ಶೀ ಬಿ.ಎಸ್‌.ರಾಮಮೋಹನ್‌, ಸಿಪಿಐ, ಯಲಬುರ್ಗಾ ವೃತ್ತ ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 

ಮೇಲ್ಮ ನವಿ ಅರ್ಜಿಯ ಬಗ್ಗೆ- ಆದೇಶ. 

ಉಲ್ಲೇಖ: 1) ಶಸ ೫... ಹಾಗೊ ಪೊಲೀಸ್‌ ಅದ್ಯೀಕ್ಬಕರು, ಕೊಪ್ಪಳ, ಇವರ ಆದೇಶ ಸಂಖ್ಯೆ :ಶಿಕ್ಬೆ/5/2005, 

ಸಂಖ್ಯೆ :87/2005, ದಿನಾಂಕ:07-11-2004-2005. 

2) ಕ ನವಿ ಖಾದಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಈಶಾನ್ಯ ವಲಯ, 
ಗುಲ್ಬರ್ಗಾ, ಇವರೆ ಆದೇಶ ಸಂಖ್ಯೆ:ಅಪೀಲು/ 30/ಈವ/ 2005, ಆಪು ಸಂಖ್ಯೆ:232 /ಈವ 12005, 
ದಿನಾಂಕ:07-06-2005. 

3) ಅರ್ಜಿದಾರರ ಪರಿಷ್ಕರಣ ಮೇಲ್ಮ ನವಿ ಅರ್ಜಿ ದಿನಾಂಕ: 04-07-2005. 
4) ಮಹಾ ನಿರ್ದೇಶಕರು ಮತ್ತು * ಆರಕ್ಕಕ ಮಹಾ ನಿರೀಕ್ಬಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ :ನಿಬಿ 
18/36/2005-06, ದಿನಾಂಕ:22- “12-2005. 

ಪ್ರಸ್ತಾ ವನೆ: 

ಶೀ ಬಿ.ಎಸ್‌.ರಾಮಮೋಹನ, ಸಿಪಿಸಿ, ಯಲಬುರ್ಗಾ ವೃತ್ತ, ಇವರ ವಿರುದ್ದ (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪ ಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ "ಹೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ 
ನಿಯಮ” 7ರಡಿ ಕರಕ ಪತ್ರ ಹೊರಡಿಸಲಾಗಿದೆ. 
1.ದೋಷರೋಪ 

“ನೀವು 'ದನಾಂಕ05-02-2005, 07-02-2005 ರಿಂದ 09-02-2005ರವರೆಗೆ 4 ದಿವಸ-ಗಳ ಆಕಸ್ಮಿಕ ರಜೆ ಮತ್ತು 
ದಿನಾಂಕ:06- ಗ್ರ” 2005ರಂದು 1 ದಿನದ ಸರ್ಕಾರಿ ರಜೆಯ ಅನುಮತಿ ಸೇರಿದಂತೆ ಒಟ್ಟು 5 ದಿನಗಳ ರಜೆ ಮಂಜೂರಾತಿ 
ನೀಡಲು ಕೋರಿ ಅರ್ಜಿ ಸಲ್ಲಿಸಿ, ಮೇಲಾದಿಕಾರಿಗಳ ಅನುಮತಿ ಪಡೆಯದೇ ಅನದಿಕೃತವಾಗಿ ರಜೆಯ ಮೇಲೆ ತೆರಳಿ ನೀವು 
ನಿಮ್ಮ ಕರ್ತವ್ಯದಲ್ಲಿ ಶಿಸ್ತನ್ನು ಉಲ್ಲಂಘಿಸಿ, ಅತೀವ ನಿಷ್ಕಾಳಜಿತನ ಹಾಗೂ ಬೇಜವಾಬ್ದಾರಿ ವರ್ತನೆಯನ್ನು ಪದರ್ಶಿಸಿರುವಿರಿ. 4 

ಮೇಲ್ಕಂಡೆ ಆರೋಪದ ಮೇಲೆ ದೋಷಾರೋಪಣಾ ಪತ ಹೊರಡಿಸಿ, “ಅರ್ಜಿದಾರರ ಸಮಜಾಯಿಷಿ ಪಡೆದು 
ಅದನ್ನೊಪ್ಪದ ಶಿಸ್ತು ಪಾದಿಕಾರಿ ಹಾಗೂ ಪೊಲೀಸ್‌ ಅದೀಕ್ಸಕರ, ಕೊಪ್ಪಳ ಇವರು ಮೇಲೆ ಕಮ ಸಂಖ್ಯೆ:(1)ರಲ್ಲಿ 
ಓದಲಾದ ದಿನಾಂಕ:ಕ7/1172004-05ರ ಆದೇಶದಲ್ಲಿ ಅರ್ಜಿದಾರರ ಅನದಿಕೃತ ಗೈರುಹಾಜರಾದ ಅವದಿಯನ್ನು (ದಿನಾಂಕ: 052 
02-2005 ರಿಂದ 09-02-2005ರವರೆಗೆ) "ವೇತನ ರೆಹಿತ ರಜೆ" ಎಂದು ಪರೆಗಣಿಜಿದ ಶಿಕ್ಷ ವಿದಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮ ನವಿಯನ್ನು ಪರಿಶೀಲಿಸಿದ ಮೇಲ್ಮ ನವಿ ಪಾದಿಕಾರಿ ಹಾಗೂ 
ಇನ್ಸ್‌ ಪೆಕ್ಟ ರ್‌ ಜನರಲ್‌ ಆಫ್‌ ಪೊಲೀಸ್‌, ಈಶಾನ್ಯ ವಲಯ. ಗುಲ್ಬ ರ್ಗಾ ಇತು ಮೇಲ್ಕ ನವಿಯಲ್ಲಿ 
ಪರಿಗಣಿಸೆಬಹುದಾದಂತಹ ಯಾವುದೇ ಅಂಶಗಳಿಲ್ಲವೆಂದು ಅರ್ಜಿದಾರರ ಮೇಲ್ಮ ನವಿಯುನ್ನು ಮೇಲೆ ಕಮ ಸಂಖ್ಯೆ :(2)ರಲ್ಲೆ 
ಓದಲಾದ ದಿನಾಂಕ:07-06-2005ರ ಆದೇಶದಲ್ಲಿ ತೆರಸ್ಕ ರಿಸಿರುತ್ತಾರೆ. ಆ 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ಪೌದಾಂಶಗಳನ್ನೂ, ವಿಚಾರಣಾ ದಾಖಲೆಗಳನ್ನು” ಪರಿಶೀಲಿಸಲಾಗಿದೆ. ಪೊಲೀಸ್‌ 
ಇಲಾಖೆಯಲ್ಲಿ ಕರ್ತವ್ಯನಿರ್ವಹಿಸುತ್ತಿದ್ದು, ಪೂರ್ವಾನುಮತಿ ಪಡೆಯದೇ ರಜಾ ಅರ್ಜಿಯನ್ನು ನೀಡಿ, ರಜೆಯ ಮೇಲೆ 
ತೆರಳಿದ್ದು, ಇಚೇರಿಯಲ್ಲಿ ಜರೂರಾಗಿ" ನಿರ್ವಹಿಸುವ ಕರ್ತವ್ಯಗಳನ್ನು ಬದಿಗೊತ್ತಿದ್ದ ಸಾರ ರಜೆ ಮಂಜೂರು 
ಮಾಡಿಲ )ದಿರುವುದು ಕಂಡು ಬರುತ್ತದೆ... ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ “ ಕೆರ್ವಹಿಸುತಿ ತಿದ್ದು, ಪೂರ್ವಾನುಮತಿ 
ಪಡೆಯದೇ ರಜೆಯ ಮೇಲೆ ತೆರಳಿದ್ದು, ಶಿಸ್ತು ಪಾದಿಕಾರಿಯು ವಿದಿಸಿರುವ ಲಘು ದಂಡನಾ ಆದೇಶದಲ್ಲಿ ಹಸ್ತ ಕ್ಟೇಪ 
ಮಾಡುವ ಅಗತ್ಯತೆ ಕಂಡುಬರುತ್ತಿಲ್ಲವೆಂದು ಪರಗಣಿಸರತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 80 ಪೊಸಿಅ 2006 ರು. ದಿನಾಂಕ:5ನೇ ಡಿಸೆಂಬರ್‌, 2006 

ಪಸ್ತಾ ವನೆಯಲ್ಲಿ ವಿವರಿಸಿರೆವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು ” 1965 ರಡಿ ಸರ್ಕಾರಕ್ಕೆ ಪದತ್ತವಾದ ಅದಿಕಾರವನ್ನು ಚಲಾಯಿಸಿ, [2 ಬಿ.ಎಸ್‌.ರಾಮಮೋಹನ್‌, ಸಿಪಿಐ 
ಯಲಬುರ್ಗಾ ವೃತ್ತ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ದಿನಾಂಕ:0.- 07-2005ರ ಪರಿಷ್ಕರಣ ಮೇಲ್ಮ ನವಿ ಅರ್ಜಿಯನ್ನು 
ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1741 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೨೪೧ 





ಲೋಕೋಪಯೋಗಿ ಸಚಿವಾಲಯ 
ವಿಷಯ: ಹಾವೇರಿ ಜಿಲ್ಲೆ ಹಾನಗಲ್‌ ತಾಲ್ಲೂಕಿನಲ್ಲಿ ಗ್ರಾಮೀಣ:ಇತರೆ ಒಟ್ಟು 13 ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ 
ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರ ಪತ್ರ ಸಂಖ್ಯೆ:ಸಿಬಿಎನ್‌:ಹೆದ್ದಾರಿಕಾಯ್ದೆಕೋಶ: 
ಕ.ಸಂ.2:ಗ್ರಾರಮೇ:06-07, ದಿನಾಂಕ: 17.11.2006. 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ ಇವರು ಹಾವೇರಿ ಜಿಲ್ಲೆ, ಹಾನಗಲ್‌ 
ತಾಲ್ಲೂಕಿನಲ್ಲಿ ಬರುವ ಗ್ರಾಮೀಣ : ಇತರೆ ಒಟ್ಟು 13 ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಯು ದುಸ್ಲಿತಿಯಲ್ಲಿದ್ದು, ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಗ್ರಾಮೀಣ ರಸ್ತೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು 
ಅವಶ್ವಕವಾಗಿರುತ್ತದೆ ಎಂದು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಬೆಂಗಳೂರು ಇವರು ವರದಿ ಮಾಡಿರುತ್ತಾರೆ. 


















































ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. (ಕಿ. ಮೀ) 
1. | ಅಪ್ರೋಚ್‌ ರಸ್ತೆಯಿಂದ ಹುಲಗಡ್ಡಿ (ಕಿರವಾಡಿ ಕಡೆಯಿಂದ) ರಸ್ತೆ 2.00 
2. | ಆಡೂರ-ಬಂಕಾಪುರ ವಯಾ ಶಂಕ್ರಿಕೊಪ್ಪ-ನೆಲ್ಲಿಬೀಡ-ಕಾಲ್ದೆಕಲ್ಲಾಪುರ-ಹೊಂಬಳಿ-ಮಾರನಬೀಡ-ನೀರಲಗಿ 14.00 
3. ಕಿರವಾಡಿ-ಕಲಗುಡ್ಡಿ-ಹುಲಗಡ್ಡಿ-ಹಳ್ಳಿಬ್ಬೆಲ ರಸ್ತೆ 8.00 
4. | ಸಂಗೂರ-ಕಾತೂರ ರಸ್ತೆ ಗದಗ-ಪಾಳಾ ರಸ್ತೆಯವರೆಗೆ 15-40 
5. ಬೈಲವಾಳ-ಅರೇಗೊಪ್ಪ ರಸ್ತೆ ತಾಲ್ಲೂಕು ಹದ್ದಿವರೆಗೆ 4.00 
6. | ಹಾವನೂರ-ಎಕ್ತಂಬಿ ರಸ್ತೆಯಿಂದ ವೀರಾಪುರಕ್ಕೆ ಹಾವಣಗಿ ಮಾರ್ಗವಾಗಿ ಕೂಡು ರಸ್ತೆ ವರದಾ ನದಿಯವರೆಗೆ 6.00 
7. | ಮಲಗುಂದ-ಬ್ಯಾಡಗಿ ರಸ್ತೆ ವಯಾ ಬ್ಯಾಗವಾದಿ-ಮುಳಥಳಿ ತಾಲ್ಲೂಕ ಹದ್ದಿಯವರೆಗೆ 11.00 
8. | ಅರಳೇಶ್ವರ-ಕಂಚಿನೆಗಳೂರು ರಸ್ತೆ 3.50 
9. | ಆಡೂರ-ಕಂಚಿನೆಗಳೂಸರು ರಸ್ತೆ 7.00 
10. | ಹರವಿ-ಕಂಚಿನೆಗಳೂರ-ನರೇಗಲ್‌-ಕಾಲ್ದೆಯಲ್ಲಾಪರ ರಸ್ತೆ 18.50 
11. | ಕೂಸನೂರ-ಬಿದರಗಡ್ಡಿ ರಸ್ತೆ ರಯಾ ಬಸಾಪುರ-ಚಿಕ್ಕಹುಲ್ಲಾಳ 12.00 
12. | ಬಾಳಿಹಳ್ಳ-ಸಾಗರವಳ್ಳಿ ರಸ್ತೆ ವಯಾ ಶ್ವಂಗೇರಿ 4.60 
13. | ಮಾಸನಕಟ್ಟಿಯಿಂದ-ಹರನಗಿರಿ ರಸ್ತೆ ವಯಾ ನೀರಲಗಿ 10.00 
ಒಟ್ಟು 116.00 














ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 364 ಸಿಆರ್‌ಎಂ 2006, ಬೆಂಗಳೂರು, ದಿನಾಂಕ: 21ನೇ ಜನವರಿ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ 
ಗ್ರಾಮೀಣ ಇತರೆ 13 ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪಿಗೆ ನಿಯಮಾನುಸಾರ 
ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 


















































ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. (ಕಿ.ಮೀ) 
1. | ಅಪ್ರೋಚ್‌ ರಸ್ತೆಯಿಂದ ಹುಲಗಡ್ಡಿ (ಕಿರವಾಡಿ ಕಡೆಯಿಂದ) ರಸ್ತೆ 2.00 
2. | ಆಡೂರ-ಬಂಕಾಪುರ ವಯಾ ಶಂಕ್ರಿಕೊಪ್ಪ-ನೆಲ್ಲಿಬೀಡ-ಕಾಲ್ಪೆಕಲ್ಲಾಪುರ-ಹೊಂಬಳಿ-ಮಾರನಬೀಡ-ನೀರಲಗಿ 14.00 
3. ಕಿರವಾಡಿ-ಕಲಗುಡ್ಡಿ-ಹುಲಗಡ್ಡಿ-ಹಳ್ಳಿಬ್ಬೆಲ ರಸ್ತೆ 8.00 
4. | ಸಂಗೂರ-ಕಾತೂರ ರಸ್ತೆ ಗದಗ-ಪಾಳಾ ರಸ್ತೆಯವರೆಗೆ 15-40 
5. ಬೈಲವಾಳ-ಅರೇಗೊಪ್ಪ ರಸ್ತೆ ತಾಲ್ಲೂಕು ಹದ್ದಿವರೆಗೆ 4.00 
6. | ಹಾವನೂರ-ಎಕ್ಕಂಬಿ ರಸ್ತೆಯಿಂದ ವೀರಾಪುರಕ್ಕೆ ಹಾವಣಗಿ ಮಾರ್ಗವಾಗಿ ಕೂಡು ರಸ್ತೆ ವರದಾ ನದಿಯವರೆಗೆ 6.00 
7. | ಮಲಗುಂದ-ಬ್ರಾಡಗಿ ರಸ್ತೆ ವಯಾ ಬ್ಯಾಗವಾದಿ-ಮುಳಥಳಿ ತಾಲ್ಲೂಕ ಹದ್ದಿಯವರೆಗೆ 11.00 
8. | ಅರಳೇಶ್ವರ-ಕಂಚಿನೆಗಳೂರು ರಸ್ತೆ 3.50 
9. | ಆಡೂರ-ಕಂಚಿನೆಗಳೂಸರು ರಸ್ತೆ 7.00 
10. | ಹರವಿ-ಕಂಚಿನೆಗಳೂರ-ನರೇಗಲ್‌-ಕಾಲ್ವೆಯಲ್ಲಾಪುರ ರಸ್ತೆ 18.50 
11. | ಕೂಸನೂರ-ಬಿದರಗಡ್ಡಿ ರಸ್ತೆ ವಯಾ ಬಸಾಪುರ-ಚಿಕ್ಕಹುಲ್ಲಾಳ 12.00 
12. | ಬಾಳಿಹಳ್ಳ-ಸಾಗರವಳ್ಳಿ ರಸ್ತೆ ವಯಾ ಶ್ವಂಗೇರಿ 4.60 
13. | ಮಾಸನಕಟ್ಟಿಯಿಂದ-ಹರನಗಿರಿ ರಸ್ತೆ ವಯಾ ನೀರಲಗಿ 10.00 
ಒಟ್ಟು 116.00 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಪಿ.ಆರ್‌. 220 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 


೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ಶಿಕ್ಷಣ ಸಚಿವಾಲಯ 
ವಿಷಯ: 2006-07ನೇ ಶೈಕ್ಷಣಿಕ ಸಾಲಿಗೆ ಮೈಸೂರಿನ ಸುನಿತಾ ಮಹಿಳಾ ಮಂಡಳಿಯ ಗುರುಕಲ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ವಿದ್ಯಾರ್ಥಿ 
ಪ್ರಮಾಣ ನಿರ್ಧರಣೆ. 


ಉಲ್ಲೇಖ: 1. ದಿನಾಂಕ:26.12.2003ರ ಸಂಖ್ಯೆ: ಇಡಿ 176 ಯುಎಂವಿ 2003 ಸರ್ಕಾರಿ ಆದೇಶ. 
2. ದಿನಾಂಕ:8.11.2006, ಸಂಖ್ಯೆ: F.SRO/NCTE/B.Ed/ 2006-07/19021ರ NCTE ಪ್ರಾದೇಶಿಕ 
ನಿರ್ದೇಶಕರ ಪತ್ರ. 
3. ದಿ:1.12.2006ರ ಕಾರ್ಯದರ್ಶಿ, ಗುರುಕಲ ಶಿಕ್ಷಣ ಮಹಾವಿದ್ಯಾಲಯ, ಮೈಸೂರು, ಇವರ ಪತ್ರ. 
ಪ್ರಸ್ತಾವನೆ : 


1) ಸರ್ಕಾರಿ/ವಿಶ್ವವಿದ್ಯಾಲಯ/ಅನುದಾನಿತ/ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಬಿ.ಇಡಿ/ಬಿ.ಪಿ.ಎಡ್‌. ಕೋರ್ಸಿನ ವಿದ್ಯಾರ್ಥಿ 
ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌.ಸಿ.ಟಿ.ಇ. ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್‌ಸಿಟಿಇ ಮಂಜೂರು 
ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು. ಅಧಿನಿಯಮದ 59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ 
ಬಿ.ಇಡಿ. ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (1)ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಮೈಸೂರಿನ ಸುನಿತಾ ಮಹಿಳಾ ಮಂಡಳಿಯ ಗುರುಕುಲ ಶಿಕ್ಷಣ ಮಹಾವಿದ್ಯಾಲಯಕ್ಕೆ 
ಬಿ.ಎಡ್‌ ಕೋರ್ಸನ್ನು 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಪ್ರಾರಂಭಿಸಲು ನಿರಾಕ್ಷೇಪಣಾ ಪತ್ರವನ್ನು ನೀಡಲಾಗಿತ್ತು. ಉಲ್ಲೇಖ 
(2)ರಲ್ಲಿರುವ ದಿನಾಂಕ:8.11.2006ರ ಆದೇಶದಲ್ಲಿ ಎನ್‌ಸಿಟಿಇಯು ಸದರಿ ಕಾಲೇಜಿನ ಬಿ.ಎಡ್‌. ಕೋರ್ಸಿಗೆ 2006-07ನೇ ಸಾಲಿನಿಂದ 
ಅನ್ವಯವಾಗುವಂತೆ 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಅನುಮೋದನೆ ನೀಡಿದ್ದು, ಉಲ್ಲೇಖ(3ರಲ್ಲಿರುವ 
ದಿನಾಂಕ:1.12.2006ರ ಪತ್ರದಲ್ಲಿ ಸದರಿ ಸಂಸ್ಥೆಯ ಕಾರ್ಯದರ್ಶಿಯವರು ತಮ್ಮ ಕಾಲೇಜಿನಲ್ಲಿ ಬಿ.ಎಡ್‌. ಕೋರ್ಸನ್ನು ಪ್ರಾರಂಭಿಸಲು 
ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 84 ಯುಎಂವಿ 2006, ಬೆಂಗಳೂರು, ದಿನಾಂಕ: 18ನೇ ಜನವರಿ 2007 

3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ 18ನೇ ಉಪ ಪ್ರಕರಣದೊಂದಿಗೆ ಓದಲಾದ ಕರ್ನಾಟಕ 
ಬಿ.ಎಡ್‌. ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮೈಸೂರಿನ 
ಸುನಿತಾ ಮಹಿಳಾ ಮಂಡಳಿಯ ಗುರುಕುಲ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಬಿ.ಎಡ್‌. ಕೋರ್ಸಿಗೆ 2006-07ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ 
100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 221 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು) 


AGRICULTURE AND HORTICULTURE SECRETARIAT 
Sub: Sanction of new scheme "Support to KAPPEC" (2401-00-800-2-9) during 2006-07. 
Read: 1) KAPPECD.O. No. MD/2006-07 dated 7.10.2006. 
2) KAPPEC letter No.KAPPEC/2006-07/520 dated 4.12.2006. 
Preamble: 

In the Budget Speech 2006-07 at para 44 it has been announced as below: "Karnataka 
Agricultural Produce Export Corporation (KAPEC) is engaged in export of agricultural produce. To 
promote agricultural export | propose to provide Rs.10.00 crores for improvement of 1೧18517006". 

2) As per the proposal of KAPPEC read at (1) above at resent the export of agriculture 
commodities from Karnataka is around Rs.3868.74 crores, which includes Horticultural crops also. In view 
of National Horticultre Mision programme implemented in Karnataka and major thrust given by the State 
Government for the development of Horticulture sector, there is unlimited potentiality for exports of 
Horticulture produce. But the main constraint is lack of post harvest infrastructures namely procurement 
centres, grading, washing, waxing, packing units, refrigerated transport, pre-coglling and cold storages, 
intermediate cold storages, processing units and exports house. In order to harness the potentiality and to 
increase export KAPPEC proposes to create infrastructures over a period of two years. 

3) Further, KAPPEC has proposed to create these infrastructure facilities in various parts of the 
State in a phased manner and efforts will also be made to rope in funds from Government of India under 
their relevant schemes from different agencies as per its letter read at (2) above. This was discussed in 
the meeting held on 4.1.2007 under the Chairmanship of the Chief Minister, Government of Karnataka. It 
was decided to provide Rs. 10.00 crores to KAPPEC. 

4) There is a budget provision of Rs.10.00 crores under the new scheme "Support to KAPPEC" 
(2401-00-800-2-29) during 2006-07. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೨೪೩ 





Government Order No.AHD 88 HPP 2006, Bangalore, Dated: 23rd January 2007 

Government is pleased to sanction new scheme namely, “Support to KAPPEC" (2401-00-800-2- 
29) during 2006-07. 

2. The Director of Horticulture is permitted to release Rs.10.00 crores (Rupees Ten crores only) 
to KAPPEC for creation on infrastructure facilities in various parts of the State for increasing the export of 
Horticultural produce. 

3. KAPPEC shall make earnest efforts to get matching contribution from Government of India 
through its agencies! schemes such as ASIDE, National Horticultue Mission for the purposes. 

4. KAPPEC shall prepare viable and implementable schemes and obtain approval from the 
KAPPEC Board. The approved schemes will be submitted to the Department of Horticulture. 

5. KAPPEC shall submit progress reports on physical and financial achievement to the Director 
of Horticulture every month, which will be reviewed in the monthly MMR meetings. 

6. No part of the funds shall be utilised by KAPPEC for meeting expenses towards salary and 
establishment. 

7. The KAPPEC shall make sure that utilization of funds shall benefit farmers in increasing the 
export of their Horticultural produce for getting better returns. 

8. While utilising the funds KAPPEC shall follow KTPP Act and other procedures as required by 
the Rules. 

9. This order issued with the concurrence of Finance Department vide its note No. ಆಇ 417 ವೆಚ್ಚ 
2006 dated 20.1.2007. 

By Order and in the name of the Governor of Karnataka, 
S. RAJU 
P.R. 222 Under Secretary to Government, (Horticulture) 
Agriculture & Horticulture Department. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಪಸಂಮೀ 200 ಮೀಇಸೇ 2005, ಬೆಂಗಳೂರು, ದಿನಾಂಕ: 22ನೇ ಜನವರಿ 2007 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಪಸಂಮೀ/200/ಮೀಣಇಸೇ/2005(1) ದಿನಾಂಕ: 18.5.2006ರಲ್ಲಿನ ಆದೇಶವನ್ನು ಕೆಳಕಂಡಂತೆ ತಿದ್ದಿ 
ಓದಿಕೊಳ್ಳತಕ್ಕದ್ದು. 

ಶ್ರೀ ಎಂ. ಆದೆಪ್ಪರವರಿಗೆ ಜೇಷ್ಠತೆಯಲ್ಲಿ ಅವರಿಗಿಂತ ಕಿರಿಯರಾದ ಶ್ರೀ ಎ. ಜಯಶೀಲರೆಡ್ಡಿ ಪ್ರಸ್ತುತ ನಿಯೋಜನೆ ಮೇರೆಗೆ 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಬಂಟ್ವಾಳ, ರವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಪಸಂಮೀ/98/ಮೀಣಇಸೇ/99 ದಿನಾಂಕ: 
3.8.2002ರನ್ವಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-1) ಹುದ್ದೆಗೆ ಬಡ್ತಿ ನೀಡಿ ನೇಮಕ ಮಾಡಲಾದ ಮೀನುಗಾರಿಕೆ ಸಹಾಯಕ 
ನಿರ್ದೇಶಕರು (ಶ್ರೇಣಿ-1), ರಾಷ್ಟ್ರೀಯ ಮೀನುಮರಿ ಉತ್ಪಾದನಾ ಕೇಂದ್ರ, ಬಿ.ಆರ್‌. ಪ್ರಾಜೆಕ್ಟ್‌, ಶಿವಮೊಗ್ಗ, ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ 
ದಿನಾಂಕ:6.8.2002 ರಿಂದ ಪೂರ್ವಾನ್ಹಯವಾಗಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಹುದ್ದೆಗೆ ಬಡ್ತಿ ನೀಡಿದೆ. 

ಶ್ರೀ ಎಲ್‌.ಜೆ. ಪೂಜಾರಿರವರಿಗೆ ಕರ್ನಾಟಕ ನಾಗರೀಕ ಸೇವಾ (ವೇತನ, ಬಡ್ತಿ ಮತ್ತು ಪಿಂಚಣಿ ಕ್ರಮ ಬದ್ಧಗೊಳಿಸುವಿಕೆ) ನಿಯಮಾವಳಿ 
1978ರ ನಿಯಮ 2(1)(ಎ)ರನ್ವಯ ದಿನಾಂಕ:18.10.2004 ರಿಂದ ಪೂರ್ವಾನ್ಹಯಾಗಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಹುದ್ದೆಗೆ ಬಡ್ತಿ 
ನೀಡಿದೆ. 

ಶ್ರೀ ವೆಂಕಟೇಶ್‌ ಎಂದು ನಮೂದಾಗಿರುವುದನ್ನು "ಶ್ರೀ ವೆಂಕಟೇಶು' ಎಂದು ತಿದ್ದಿಕೊಂಡು ಓದಿಕೊಳ್ಳುವುದು ಹಾಗೂ ಸದರಿ ಶ್ರೀ 
ವೆಂಕಟೇಶುರವರಿಗೆ ಜೇಷ್ಠತೆಯಲ್ಲಿ ಅವರಿಗಿಂತ ಕಿರಿಯರಾದ ಶ್ರೀ ಆರ್‌.ಕೆ. ದೊರೆಸ್ವಾಮಿ, ಪ್ರಸ್ತುತ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಮೀನು ಕೃಷಿಕರ 
ಅಭಿವೃದ್ದಿ ಸಂಸ್ಥೆ ಮೈಸೂರು, ರವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಪಸಂಮೀ/98/ಮೀಇಸೇ/99 ದಿನಾಂಕ:3.8.2002 ರನ್ವಯ ಮೀನುಗಾರಿಕೆ 
ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಹುದ್ದೆಗೆ ಬಡ್ತಿ ನೀಡಿ ನೇಮಕ ಮಾಡಲಾದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಮೀನುಗಾರಿಕೆ 
ಬಂದರು, ತದಡಿ, ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕ:9.8.2002 ರಿಂದ ಪೂರ್ವಾನ್ವಯವಾಗಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
(ಶ್ರೇಣಿ-1) ಹುದ್ದೆಗೆ ಬಡ್ತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಸಾಯಿಬಾಬಾ 
ಪಿ.ಆರ್‌. 223 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಪಸುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮಿ) 
ಲೋಕೋಪಯೋಗಿ ಸಚಿವಾಲಯ 
ವಿಷಯ: ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕಿನ ಬಳ್ಳೋಳ್ಳಿ ಮತಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ 
ಮೇಲ್ದರ್ಜೆಗೇರಿಸುವ ಬಗ್ಗೆ. 

ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರ ಪತ್ರ ಸಂಖ್ಯೆ:ಸಿಬಿಎನ್‌:ಹೈಆಸೆ:ಕ.ಸಂ7:ಗ್ರಾರಸೆ: 

ಮೇಲ್ದರ್ಜೆ:ಬಿಜಾಪುರ:06-07, 4993 ದಿನಾಂಕ: 1.9.2006. 


ಇ 


೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ಭಾಗ - ೧ 





ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು ಬಿಜಾಪುರ ಜಿಲ್ಲೆ, ಇಂಡಿ 
ತಾಲ್ಲೂಕಿನಲ್ಲಿ ಬಳ್ಳೋಳ್ಳಿ ಮತಕ್ಷೇತ್ರ ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ ಮೇಲ್ಲರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಯು ದುಸ್ಥಿತಿಯಲ್ಲಿದ್ದು, ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಗ್ರಾಮೀಣ ರಸ್ತೆಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು 
ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು ವರದಿ ಮಾಡಿರುತ್ತಾರೆ. 


















































ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. (ಕಿ. ಮಿ) 
1. ರಾಷ್ಟ್ರೀಯ ಹೆದ್ದಾರಿ-13 ರಿಂದ ಅಣಚಿ-ಚನ್ನೇಗಾಂವ-ಧೂಳಖೇಡ ರಸ್ತೆ 12.00 
2. ಇಂಡಿ-ಹಂಜ-ನಿಂಬಾಳ ರಸ್ತೆ 13.00 
3. | ಇಂಡಿ-ಅಹಿರಸಂಗ-ಅಬ್ಯಾಣ-ಬರಗುಡಿ ರಸ್ತೆ 15.00 
4. | ಚಡಚಣ-ಮಹಾರಾಷ್ಟ್ರ ಗಡಿಯವರೆಗೆ ವಯಾ ಕೊಂಕಣಗಾಂವ ರಸ್ತೆ 6.50 
5. | ಚಡಚಣ ಸೊಡಿ ಗ್ರಾಮೀಣ ರಸ್ತೆ 6.00 
6. | ಅಥರ್ಗಾದಿಂದ ರಾಜನಾಳ ಕ್ಯಾತನಕೇರಿ ಗ್ರಾಮೀಣ ರಸ್ತೆ 10.00 
7. | ಅಥರ್ಗಾದಿಂದ ರಾಮತೀಥ ತಂಡಾ ಗ್ರಾಮೀಣ ರಸ್ತೆ 6.00 
8. | ದೇವರನಿಂಬರಗಿಯಿಂದ ಬರಡೋಲ ಗ್ರಾಮೀಣ ರಸ್ತೆ 5.00 
9. | ಶಿರಾಡೋಣದಿಂದ ಉಮರಾಜ ಗ್ರಾಮೀಣ ರಸ್ತೆ 14.00 
10. | ಧುಮಕನಾಳದಿಂದ ಸಾತಲಗಾಂ ಕ್ರಾಸ್‌ ಗ್ರಾಮೀಣ ರಸ್ತೆ 3.00 
11. | ಸೊನಕನಳ್ಳಿ ಕ್ರಾಸ್‌ ದಿಂದ ಹಡಲಸಂಗ ಎಲ್‌ ಟಿ-ಎಂ-2.3 ವರೆಗೆ 8.00 
ಒಟ್ಟು 98.50 





ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 33 ಸಿಆರ್‌ಎಂ 2007, ಬೆಂಗಳೂರು, ದಿನಾಂಕ: 24ನೇ ಜನವರಿ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ 
11 ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪಿಗೆ ನಿಯಮಾನುಸಾರ 
ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 





















































ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. (ಕಿ. ಮೀ) 
1. ರಾಷ್ಟ್ರೀಯ ಹೆದ್ದಾರಿ-13 ರಿಂದ ಅಣಚಿ-ಚನ್ನೇಗಾಂವ-ಧೂಳಖೇಡ ರಸ್ತೆ 12.00 
2. | ಇಂಡಿ-ಹಂಜಗಿ-ನಿಂಬಾಳ ರಸ್ತೆ 13.00 
3. | ಇಂಡಿ-ಅಹಿರಸಂಗ-ಅಬ್ಯಾಣ-ಬರಗುಡಿ ರಸ್ತೆ 15.00 
4. | ಚಡಚಣ-ಮಹಾರಾಷ್ಟ್ರ ಗಡಿಯವರೆಗೆ ವಯಾ ಕೊಂಕಣಗಾಂವ ರಸ್ತೆ 6.50 
5. | ಚಡಚಣ ಸೊಡ್ಡಿ ಗ್ರಾಮೀಣ ರಸ್ತೆ 6.00 
6. | ಅಥರ್ಗಾದಿಂದ ರಾಜನಾಳ ಕ್ಯಾತನಕೇರಿ ಗ್ರಾಮೀಣ ರಸ್ತೆ 10.00 
7. | ಅಥರ್ಗಾದಿಂದ ರಾಮತೀಥ ತಂಡಾ ಗ್ರಾಮೀಣ ರಸ್ತೆ 6.00 
8. | ದೇವರನಿಂಬರಗಿಯಿಂದ ಬರಡೋಲ ಗ್ರಾಮೀಣ ರಸ್ತೆ 5.00 
9. | ಶಿರಾಡೋಣದಿಂದ ಉಮರಾಜ ಗ್ರಾಮೀಣ ರಸ್ತೆ 14.00 
10. | ಧುಮಕನಾಳದಿಂದ ಸಾತಲಗಾಂ ಕ್ರಾಸ್‌ ಗ್ರಾಮೀಣ ರಸ್ತೆ 3.00 
11. | ಸೊನಕನಳ್ಳಿ ಕ್ರಾಸ್‌ ದಿಂದ ಹಡಲಸಂಗ ಎಲ್‌ ಟಿ-ಎಂ-2.3 ವರೆಗೆ 8.00 
ಒಟ್ಟು 98.50 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಪಿ.ಆರ್‌. 225 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 
ವಿಷಯ: ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲ್ಲೂಕು, ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ 
ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರ ಪತ್ರ ಸಂಖ್ಯೆ:ಮುಇಂ:ಸಂಕದ:ರಶಾ:ಜಿಮುರ: 
ಅನುದಾನ:ಸಇಂ2 2006-07, ದಿನಾಂಕ: 29.12.2006. 
ಪ್ರಸ್ತಾವನೆ : 
ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ), ಬೆಂಗಳೂರು ಇವರು ಕೊಡಗು ಜಿಲ್ಲೆಯ 
ಸೋಮವಾರಪೇಟೆ ತಾಲ್ಲೂಕು ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ಲರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಯು ದುಸ್ಥಿತಿಯಲ್ಲಿದ್ದು, ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. 


ಆ 


2॥& 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೨೪೫ 





ಆದ್ದರಿಂದ ಈ ಕೆಳಕಂಡ ಗ್ರಾಮೀಣ ರಸ್ತೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು 
ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಬೆಂಗಳೂರು ಇವರು ವರದಿ ಮಾಡಿರುತ್ತಾರೆ. 




















ಕ್ರ. ರಸ್ತೆಯ ವಿವರಗಳು ಉದ್ದ 

ಸಂ. ಆ. ಮಿ) 

1. | ಬೀದಳ್ಳಿ-ಪುಷ್ಪಗಿರಿ-ಸುಬ್ರಮಣ್ತ ರಸ್ತೆ 23.00 
ಒಟ್ಟು 23.00 





ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 35 ಸಿಆರ್‌ಎಂ 2007, ಬೆಂಗಳೂರು, ದಿನಾಂಕ: 23ನೇ ಜನವರಿ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ), ಬೆಂಗಳೂರು, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ 
ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪಿಗೆ ನಿಯಮಾನುಸಾರ ತೆಗೆದುಕೊಳ್ಳಲು 
ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 























ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. ಕಿ. ಮೀ) 
1. | ಬೀದಳ್ಳಿ-ಪುಷ್ಪಗಿರಿ-ಸುಬ್ರಮಣ್ಮ ರಸ್ತೆ 23.00 

ಒಟ್ಟು 23.00 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಪಿ.ಆರ್‌. 226 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 
ವಿಷಯ: ಯಾದಗಿರಿ ತಾಲ್ಲೂಕಿನ ಗುರುಮಿಟಕಲ್‌ ಮತಕ್ಷೇತ್ರ ಹಾಗೂ ಶಹಾಪೂರ ತಾಲ್ಲೂಕಿನ ಯಾದಗಿರಿ ಮತಕ್ಷೇತ್ರದ ಗ್ರಾಮೀಣ 
ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರ ಪತ್ರ ಸಂಖ್ಯೆ:ಸಿಬಿಎನ್‌: ಹೈಆಸೆ:ಕ.ಸಂ7:ಗ್ರಾರ: 
ಮೇಲ್ದರ್ಜೆ:ಯಾದಗಿರಿ:06-07, 4992 ದಿನಾಂಕ: 1.9.2006. 
ಪ್ರಸ್ತಾವನೆ : 
ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು ಗುಲ್ಬರ್ಗಾ ಜಿಲ್ಲೆ, ಯಾದಗಿರಿ 
ತಾಲ್ಲೂಕಿನಲ್ಲಿ ಹಾಗೂ ಶಹಾಪೂರ ತಾಲ್ಲೂಕಿನಲ್ಲಿ ಬರುವ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಯು ದುಸ್ಥಿತಿಯಲ್ಲಿದ್ದು, ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಗ್ರಾಮೀಣ ರಸ್ತೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ಲರ್ಜೆಗೇರಿಸುವುದು 
ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು ವರದಿ ಮಾಡಿರುತ್ತಾರೆ. 





























ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. (ಕಿ. ಮೀ) 
ಯಾದಗಿರಿ ತಾಲ್ಲೂಕು: 
1. | ಪಸಲಪೂಲ್‌ ಕ್ರಾಸ್‌ ದಿಂದ ಕಾಳಬೆಳಗುಂದ ರಸ್ತೆ. 24.50 
ಶಹಾಪೂರ ತಾಲ್ಲೂಕು 
2 | ಭೀಮಾ ಬ್ರಿಜ್‌ ರಸ್ತೆಯಿಂದ ವಡಗೇರಾ ಗ್ರಾಮಕ್ಕೆ ಹೋಗುವ ರಸ್ತೆ. 16.70 
ಒಟ್ಟು 41.20 





ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 36 ಸಿಆರ್‌ಎಂ 2007, ಬೆಂಗಳೂರು, ದಿನಾಂಕ: 24ನೇ ಜನವರಿ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ 
2 ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪಿಗೆ ನಿಯಮಾನುಸಾರ ತೆಗೆದುಕೊಳ್ಳಲು 
ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 
































ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ (ಕಿ. ಮೀ) 
ಯಾದಗಿರಿ ತಾಲ್ಲೂಕು: 
1. | ಪಸಲಪೂಲ್‌ ಕ್ರಾಸ್‌ ದಿಂದ ಕಾಳಬೆಳಗುಂದ ರಸ್ತೆ. 24.50 
ಶಹಾಪೂರ ತಾಲ್ಲೂಕು 
2 | ಭೀಮಾ ಬ್ರಿಜ್‌ ರಸ್ತೆಯಿಂದ ವಡಗೇರಾ ಗ್ರಾಮಕ್ಕೆ ಹೋಗುವ ರಸ್ತೆ. 16.70 
ಒಟ್ಟು 41.20 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಪಿ.ಆರ್‌. 227 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 


೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





ವಿಷಯ: ಗದಗ ಜಿಲ್ಲೆ, ರೋಣ ತಾಲ್ಲೂಕಿನ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ, ಇವರ ಪತ್ರ ಸಂಖ್ಯೆ:ಸಿಬಿಎನ್‌:ಹೆದ್ದಾರಿ ಕಾಯ್ದೆ 
ಕೋಶ:ಕಸಂ.2:4991: ದಿನಾಂಕ: 1.9.2006. 
ಪ್ರಸ್ತಾವನೆ : 
ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು ಗದಗ ಜಿಲ್ಲೆ, ರೋಣ 
ತಾಲ್ಲೂಕಿನ ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮೀಣ ರಸ್ತೆಯು 
ದುಸ್ಲಿತಿಯಲ್ಲಿದ್ದು, ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಗ್ರಾಮೀಣ ರಸ್ತೆಯನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು ಅವಶ್ಯಕವಾಗಿರುತ್ತದೆ ಎಂದು ಮುಖ್ಯ ಇಂಜಿನಿಯರ್‌, ಸಂಪರ್ಕ 
ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು ವರದಿ ಮಾಡಿರುತ್ತಾರೆ. 


(8 




















ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. (ಕಿ. ಮೀ) 

1. | ಮಶಿಗೇರಿ-ನೆಲ್ಲೂರಪ್ಯಾಟಿ-ತಾಲ್ಲೂಕು ಸರಹದ್ದಿನವರೆಗಿನ ರಸ್ತೆ 4.50 

2 | ಚಿಕ್ಕಮಣ್ಣೂರ-ಹಿರೇಮಣ್ಣೂರ-ಮುದೇನಗುಡಿ-ಹುನಗುಂಡಿ ರಸ್ತೆ. 13.40 

ಒಟ್ಟು 17.90 











ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 39 ಸಿಆರ್‌ಎಂ 2007, ಬೆಂಗಳೂರು, ದಿನಾಂಕ: 23ನೇ ಜನವರಿ 2007 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ 
ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪಿಗೆ ನಿಯಮಾನುಸಾರ ತೆಗೆದುಕೊಳ್ಳಲು 
ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 




















ಕ್ರ. ರಸ್ತೆಯ ವಿವರಗಳು ಉದ್ದ 
ಸಂ. (ಕಿ. ಮೀ) 

1. | ಮಶಿಗೇರಿ-ನೆಲ್ಲೂರಪ್ಯಾಟಿ-ತಾಲ್ಲೂಕು ಸರಹದ್ದಿನವರೆಗಿನ ರಸ್ತೆ 4.50 

2 | ಚಿಕ್ಕಮಣ್ಣೂರ-ಹಿರೇಮಣ್ಣೂರ-ಮುದೇನಗುಡಿ-ಹುನಗುಂಡಿ ರಸ್ತೆ. 13.40 

ಒಟ್ಟು 17.90 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಪಿ.ಆರ್‌. 228 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 


FINANCE SECRETARIAT 
Sub : Delegation of Special Powers to the Employment and Training Department. 
Read: 1) Government Order No. FD 1 TFP 2001 dated 2.2.2001. 
2) Letter No.DET/TRG/PUR-6/CR-15/04-05 dtd.27.1.2006 of Director Employment and 
Training. 
Preamble: 

In Government Order read above certain common powers have been delegated to Heads of 
Departments. The Director Employment and Training in his letter dated 27.1.2006 read at (ii) above has 
stated that furniture is required to be hired by the Department for conducting Examinations. He has 
therefore requested the Government to delegate Special Powers in this regard. 

The proposal has been examined by the Government and hence the following Order. 

Government Order No. FD 03 TFP 2007, Bangalore, Dated: 10th January 2007 

Government are pleased to delegate special powers to the Director of Employment and Training 
for hiring of furniture for conducting Examination in Industrial Training Institutes not exceeding Rupees 
Two lakhs per annum. 

By Order and in the name of the Governor of Karnataka, 
C. SHAMA RAO 
P.R. 229 Under Secretary to Government, (FR, BC&C) 
Finance Department. 
LABOUR SECRETARIAT 
CORRIGENDUM 
No. LD 251 LET 2006, Bangalore, Dated: 1st February 2007 

In order portion of the G.0.No.LD 116 Kabani 2002 (P) dated 5.5.2003 for the First Para "In the 

circumstances explained in the preamble portion of the order, Government is pleased to delegate all the 


ಬಾಗ - ೧ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಫೆಬ್ರವರಿ ೮, ೨೦೦೭ ೨೪೭ 





powers of Labour Commissioner under the following Acts and Rules framed exercise these powers over 
the units with in the SEZ", the following para is substituted. 

"In the circumstances explained in the preamble portion of the orders, Government is pleased 
to delegate all the powers of Labour Commissioner under the following Acts and Rules framed there 
under to the Development Commissioner's of all SEZ units & Developers of Multi product SEZs, Sector 
specific SEZs (including port/Airport), Electronics, Hardware & Software SEZs (including IT/TES), Bio- 
Technology SEZs, Non-Conventional Energy including Solar Energy Equipments/Cell SEZs, Gem & 
Jewellary SEZs, Free Trade & Ware Housing Zones or any other SEZs specified by the Government of 
India by time to time in the State." 

By Order and in the name of the Governor of Karnataka, 
VIMALA KUMARI 
P.R. 238 Under Secretary to Government, 
Labour Department. 


Sub: Collection of Cess t the rate of 1% of the cost of the Construction incurred by the 
builder/employer etc; under the Building & Other Construction Workers Welfare Cess Act, 
1996. 
Read: 1) Central Government Notification dated 26th September 1996. 
2) Government Notification No. LD 168/LET/2004 dated 1st November 2006. 
Preamble: 

The Government of Karnataka with a view to enforce the provisions of the Buildings & Other 
Construction Workers [Regulation of Employment & Conditions of Service] Act 1996 [hereinafter referred 
to as the main Act] has formulated rules namely the Building and & Other Construction Workers 
[Regulation of Employment & Conditions of Service] Rules, 2006 vide Govt. Notification read at [2] above. 

The Central Government has enacted a legisltion namely the Building & Other Construction 
Workers Welfare Cess Act, 1996 and framed Rules there under, which provides for the levy and collection 
of cess on the cost of construction incurred by employers / builders for augmenting the resources of 
Building and Other Construction Workers Welfare Board constituted under the main Act. The Central 
Government's Notification has prescribed collection of cess at the rate of 1% of the cost of construction 
incurred by employer which shall exclude the cost of land and any compensation paid or payable to a 
worker or his kin under Workmen Compensation Act 1923. Levying and collection of cess is on the cost of 
construction in respect of Building or other Construction Works as defined under Section 2[d] of the main 
Act. 

The levying and collection of cess from the employer to whom the provisions of the main Act is 
applicable shall be mandatory and such of the employer are required to pay the cess amount to the Board 
constituted under the main Act. Section 3[2] of the Cess Act 1996, provides for collection of cess. The 
Section 3[2] is reproduced here under: 

3[2]"The cess levied under sub-section [1] shall be collected from every employer in such manner 
and at such time, including deduction at source in relation to a building or other construction 
work of a Government or of a public sectior undertaking or advance collection through a local 
authority where an apprval of such building or other construction work by such local authority 
is required, as may be prescribed" 

Similary, the definition given under Sec-2[d] of the main Act is also reproduced hereunder; 

2[61 "building or other construction work" means the construction, alteration, repairs, maintenance 
or demolition, of or, in relation to, buildings, streets, roads, railways, tramways, airfields, 
irrigation, drainage, embankment and navigation works, flood control works [including storm 
water drainage works] generation, transmision and distribution of power, water works 
[including channels for distribution of water] oil and gas installations, electric lines, wireless, 
radio, television, telephone, telegraph and overseas, communications, dams, canals, 
reservoirs, watercourses, tunnels, bridges, viaducts, aquaducts, pipelines, towers, cooling 
towars, transmission towers and such other work as may be specified in this behalf by the 
appropriate Government, by notification but does not include any building or other 
construction work to which the provisions of the Factories Act, 1948 [63 of 1948] or the Mines 
Act, 1952 [35 of 1952] apply; 

The main Act applies to every establishment, which employs or had employed on any day of the 

preceding 12 months, 10 or more workers in any building or other construction work. Thus every 
establishment to whom this Act applies whether appropriate government in respect of such establishment 


೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ಆ, ೨೦೦೭ ಭಾಗ - ೧ 





is either the Central Government or State Government, employer of such establishment shall have to 
collect and pay the cess amount to the Karnataka State Construction workers Welfare Board in the 
manner as laid down under the Building and Other Construction Workers Welfare Cess Act, 1996 and its 
rules there under. 
As per the provisions of the Cess Act, 1996 the following persons are liable to pay the Cess:- 
|. In respect of the government departments, public sector undertakings and other governmental 
agencies, such as BDA, BWSSB, KPTCL, KPC, BESCOM's, Railway Authorities, Airport 
Authorities, Land Army, Construction Corporation etc; where work is carried on by them 
directly without any contractor, the head of the Department and if the work is carried on 
through a contractor, the Authority specified in this behalf or where no uthority is specified, the 
Head of the Department. 

Il. In respect of the local Authority, where work is carried out directly or through a contractor, the 
Chief Executive Officer of that establishment. 

Ill. In respect of the individual residential house, the owner himself. 

IV. In case of group housing, big malls, hospitals, and apartment, the builders or the contrators as 

the case may be. 

Though, the Building & Other Construction Workers Welfare Cess Act 1996, came into operation 
with effect from 3rd day of November 1995, the Government has decided to collect cesss now with 
immediate effect. In this background, following is the Government Order. 

G.0.No. LD 300 LET 2006, Bangalore, Dated: 18th January 2007 

In the light of the decision taken by the Government to enforce the provisions of the Building & 
Other Construction Workers Welfare cess Act, 1996 it is ordered that:- 

a) All government departments, public sector undertakings and other governmental agencies / 
bodies carrying out any building or other construction works which are covered under Section 2[d] of the 
main Act shall, in case the work is carried out through a Contractor deduct 1% of the amount of the cost 
approved as per the tender notification from the bill at the time of making payment to the contractors and 
such amount so duducted from the contractors’ bill shall be remitted by way of account payee cheque in 
favour of the Karnataka State Building & Other Construction Workers Welfare Board within 30 days of 
making such payment along with a forwarding letter addressed to the Secretary cum chief Executive 
Officer, Karnataka State Building & Other Construction Workers Wefare Board, 3rd Stage, Karmika 
Bhavan, Bannerghatta Road, Bangalore-29. 

Where tender has been submitted or finalized and work is entrusted to a contractor prior to 
1.11.2006, in such cases, 1% cess has to be paid by the concerned department to Board as mentioned 
supra. 

b) In case the aforesaid work is carried out internally or departmentally without engaging 
contractors, the 1% of the total cost shall be remitted by the Chief executive of the 
department/organization by account payee cheque drawn in favour of the Karnataka State Building and 
other Construction Workers Welfare Board by the Government Departments, Public Sector Undertakings 
and other government bodies. 

c) Where the approval of the construction work by local authority is required, all local authorities 
mainly Bangalore Mahanagara Palike, and all City Corporations, Municipal Corporations and Town 
Municipalities, Panchayats etc; shall obtain estimated cost of the construction along with building plans, 
which are submitted for approval by concerned employers, i.e., owners / contractors / builders etc; such 
bodies shall collect upfront an amount of 1% of the estimated cost furnished along with building plans, 
and remit by way of a crossed demand draft payable in favour of the Karnataka State Building & Other 
Construction workers Welfare Board, along with forwarding letter within 30 days in terms of Rules 5[3] of 
the Cess Rules 1998. The local bodies before remitting the amount of cess to the board can deduct 1% of 
the total amount colleted for meeting their administrative expenses. 

d) The provisions of the Act is not applicable to individual residential house whose total cost 
does not exceed Rs.10 lakhs. In other cases, they are liable to pay the cess. 

6) It is mandatory for every employer of the establishment to whom the provisions of the main 
Act is applicable to furnish a return in form-l to the concerned assessing officer in terms of Section-4 of 
the Building & Other Constructions Workers Wefare Cess Act, 1996 and its Rules there under 1998. 

By Order and in the name of the Governor of Karnataka, 
VIMALA KUMARI 
P.R. 239 Under Secretary to Government, 
Labour Department. 


